ಮಹಾಭಕ್ಕೆ ವಿಜಯದೊಳಗಣ 

ಯಕ್ಷಗಾನ 


ಪ್ರಸಂಗ 


ಭಕ್ತ ಕುಂಬಾರ 
ಪಾಂಡುರಂಗ ಮಹಾತ್ಮ 


ಆ ಥ ನಾ 


ರಚಯಿತರು : 


ಶ್ರೀ ಬಿ . ಬಾಬು ಕುಡ್ಯಡ್ಕ 

ಕತಾ ಪ್ರಸಾದ್ 
ಅಂಚೆ : ಬಜಾಲು 
ಮಂಗಳೂರು- 575 007 , 


ಬೆಲೆ : ಎರಡು ರೂಪಾಯಿ 


ರೂ . 2 - 00 


ಶ್ರೀ ಗಣೇಶಾಯ ನಮಃ 
ಶ್ರೀ ಪಾಂಡುರಂಗಾಯ ನಮಃ 


ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯಚ 


(Gಗ , 


t 


ilOMMMMMMMMM 
GE , 


000, 


ತ 


ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ | 


( ಎಲ್ಲಾ ಹಕ್ಕುಗಳು ಲೇಖಕರದ್ದು ) 


ರಚಯಿತ ಮತ್ತು ಪ್ರಕಾಶಕ: 
ಬಿ , ಬಾಬು ಕುಡ ಡ್ಯ 
ಯಕ್ಷಗಾನ ಕಲಾವಿದ ( ಸುರತ್ಕಲ್ ಮೇಳ 


ಬೆಲೆ: ಎರಡು ರೂಪಾಯಿ 


ರೂ . 


2 - 00 


ಮುನ್ನುಡಿ 


- ಜನರ ಮನದಲ್ಲಿ ಭಗವದ್ಭಕ್ತಿಯನ್ನೂ , ಧರ್ಮಪ್ರಜ್ಞೆಯನ್ನೂ ಮಾಡಿ 
ಸುವುದೇ ಮುಖ್ಯ ಉದ್ದೇಶವಾಗಿರುವ ದೃಶ್ಯ ಕಾವ್ಯ ಯಕ್ಷಗಾನದಲ್ಲಿ ಪುಣ್ಯ 
ಪುರುಷರ ಚರಿತ್ರೆಗಳ ಕೃತಿ ರಚನೆಯಾಗಿ, ತನ್ಮೂಲಕ ಯಕ್ಷಗಾನದ ಬೆಳ 
ವಣಿಗೆಯಾಗಬೇಕಾದುದು ಅತ್ಯಾವಶ್ಯಕ. . 
- ಪೂರ್ವಜನ್ಮದ ವಾಸನಾಬಲದಿಂದ ಕವಿತಾ ಶಕ್ತಿಯು ಸುಪ್ತವಾಗಿದ್ದು 
ಗುರುಮುಖದಿಂದ ಕನ್ನಡದಲ್ಲಿ ಪಾಂಡಿತ್ಯವನ್ನೂ ಕವಿತೆಯ ಪ್ರಾಸ, ಗಣ, 
ಅಲಂಕಾರ, ವ್ಯಾಕರಣ ಮುಂತಾದುವುಗಳನ್ನೂ ಮನನ ಮಾಡಿಕೊಂಡು 
ರಚಿಸಿದ ಕವಿತೆಯು ಸುವರ್ಣ ಪುಷ್ಪಕ್ಕೆ ಸುಗಂಧವು ಸೇರಿದಂತೆ ಶೋಭಾಯ 
ಮಾನವಾಗಬಲ್ಲುದು. 

ನನ್ನ ಮಿತ್ರರೂ , ಯಕ್ಷಗಾನ ಕಲಾವಿದರೂ , ಕಲಾಭಿಮಾನಿಗಳ ಚಿರ 
ಪರಿಚಿತರೂ ಆಗಿರುವ ಶ್ರೀ ಕುಡ್ವಡ್ರ ಬಾಬುನವರು ಗೋರ ಕುಂಬಾರನೆಂಬ 
ಭಗವದ್ಭಕ್ತನ ಪುಣ್ಯ ಚರಿತ್ರೆಯನ್ನು ಯಕ್ಷಗಾನದಲ್ಲಿ ಕೃತಿರಚಿಸುವ ಸಾಹಸಕ್ಕೆ 
ಕೈ ಹಚ್ಚಿರುವುದು ಶ್ಲಾಘನೀಯವಾಗಿದೆ. ಇದು ಪ್ರೌಢ ಕಾವ್ಯವೆನಿಸ 
ದಿದ್ದರೂ ಸುಲಭ ಶೈಲಿಯಿಂದ ಕವಿತೆಗೆ ಆಲಂಕಾರವಾಗಿರುವ ಪ್ರಾಸಗಳಿಂದ 
ರಚಿಸಲ್ಪಟ್ಟಿದೆ. ಅಭ್ಯಾಸ ಸಾರಿಣೀ ವಿದ್ಯಾ ಎಂಬಂತೆ ಕವಿತೆಯ ಅಭ್ಯಾಸಕ್ಕೆ 
ತೊಡಗಿರುವ ಇವರಿಂದ ಇನ್ನೂ ಅನೇಕ ಭಗವದ್ಭಕ್ತರ ಚರಿತ್ರೆಯು ಯಕ್ಷ 
ಗಾನದಲ್ಲಿ ರಚಿಸಲ್ಪಟ್ಟು, ಆ ಮೂಲಕ ಲೋಕದಲ್ಲಿ ಧರ್ಮ ಜಾಗೃತಿ ಉಂಟಾ 
ಗುವಂತಾಗಲಿ ಎಂದು ಹಾರೈಸುವ, 


ಇತೀ , 


ಅಗರಿ ಶ್ರೀನಿವಾಸ ಭಾಗವತ 


3 - 6 - 1981 , 


ಲೇಖಳರ ಭಿನ್ನಹ 
ಈ ಭಕ್ತ ಕುಂಬಾರ ಅಥವಾ ಪಾಂಡುರಂಗ ಮಹಾತ್ಮ ಎಂಬ ಕೃತಿ 
ಯನ್ನು ರಚಿಸುವ ಆಲೋಚನೆಯೇ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಆದರೆ 
ನನ್ನ ಮಿತ್ರರಾದ ಬಾಯಾರು ಸುಬ್ರಾಯನವರು ನೀವು ಕೆಲವು ಪುಸ್ತಕಗಳನ್ನು 
ಬರೆದು ಪ್ರಕಟಿಸಿರುವಿರಿ, ಇನ್ನೊಂದು ಭಕ್ತ ಕುಂಬಾರ ಕಥೆಯನ್ನು ಏಕೆ 
ಪ್ರಸಂಗ ಮಾಡಬಾರದು ? ಅದರ ಮೂಲಕಥೆಯನ್ನು ಹುಡುಕಿ ಪ್ರಸಂಗ ರಚಿ 
ಸಲೇ ಬೇಕೆಂದು ಆಗಾಗ ಒತ್ತಾಯಿಸುತ್ತಿದ್ದರು. ಹಾಗಾಗಿ ಅವರ ಮಾತಿ 
ನಿಂದ ಹುರುಪುಗೊಂಡ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದು ಈ 
ಕೆಲಸಕ್ಕಿಳಿದೆ. 
- ಬರೇ ಭಕ್ತ ಕುಂಬಾರ ಕಥೆಯು ಚಿಕ್ಕದಾದುದರಿಂದ ಆಟ ಆಡುವು 
ದಾದರೆ ಇಡೀ ರಾತ್ರಿಗೆ ಸಾಲದೆನ್ನುವ ಭಾವನೆಯಿಂದ ಗೋರ ( ಭಕ್ತ ) 
ಕುಂಬಾರನ ಆರಾಧ್ಯಮೂರ್ತಿಯಾದ ವಿಠಲನು ಅರ್ಥಾತ್ ಶ್ರೀಮನ್ನಾರಾಯ 
ಣನು ಪುಂಡರೀಕನಿಗೊಲಿದು ಪಾಂಡುರಂಗ ವಿಠಲನಾಗಿ ಭೂಲೋಕದಲ್ಲಿ ನೆಲೆ 
ಗೊಂಡು ಫಂಡರಾಪುರವೆನ್ನಿಸಿದ ಕಥೆಯನ್ನು ಪೂರ್ವಾರ್ಧವಾಗಿಯೂ , ಭಕ್ತ 
(ಗೊರ) ಕುಂಬಾರನ ಕಥೆಯನ್ನು ಉತ್ತರಾರ್ಧವಾಗಿಯೂ ವಿಂಗಡಿಸಿ 
ರಚಿಸಿರುವೆನು. . 

ಇದನ್ನು ಮುದ್ರಿಸುವ ಮೊದಲು ಹಿರಿಯ ವಿದ್ವಾಂಸರೊಬ್ಬರಿಂದ 
ಮುನ್ನುಡಿ ಬರೆಸಬೇಕೆಂದು ಆಸೆಪಟ್ಟು ನನ್ನ ತೆಂಕು ತಿಟ್ಟಿನ ಹಿರಿಯ ಭಾಗ 
ವತರೂ , ಕವಿಗಳೂ ಆದ ಶ್ರೀ ಅಗರಿ ಶ್ರೀನಿವಾಸ ಭಾಗವತರಲ್ಲಿ ಕೇಳಿ 
ಕೊಂಡಾಗ ಸಂತೋಷದಿಂದ ಒಪ್ಪಿ , ಇದನ್ನು ಓದಿ, ನನ್ನ ಈ ಬಾಲಭಾಷೆಯ 
ಕೃತಿಗೆ ಮುನ್ನುಡಿಯನ್ನು ಬರೆದು ನನ್ನಿ ಕೃತಿಯನ್ನು ಶೋಭೆಗೊಳಿಸಿದ 
ಅವರಿಗೂ , ಅಲ್ಲದೆ ಈ ನೂತನ ಕೃತಿಯ ಬಿಡುಗಡೆ ಮತ್ತು ಮೊದಲ 
ಪ್ರಯೋಗದ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವ ಮಹನೀಯರಿಗೂ , ಇನ್ನು 
ಇದನ್ನು ಅಂದವಾಗಿ ಮುದ್ರಿಸಿಕೊಟ್ಟಿರುವ ತ್ರಿವೇಣಿ ಪ್ರಿಂಟರ್‌ನ ಮಾಲಕ 
ರಿಗೂ ಹಾಗೂ ನೌಕರವೃಂದಕ್ಕೂ ನನ್ನ ಹೃತ್ತೂರ್ವಕ ವಂದನೆಗಳು. 

ಇತೀ ವಿದ್ವಜ್ಜನ ವಿಧೇಯ , 

- ಬಿ, ಬಾಬು ಕುಡ್ಯಡ್ಕ, 
4 ... 6 - 1981 


ಪಾತ್ರಗಳ ವಿವರ 


ಎಷ್ಟು 


ಮುದುಕ ಮುದುಕಿ 
ಗೋರ ಕುಂಬಾರ 
ಶಂಭು ಗುರಿಕಾರ 


ಗುಡ್ಡ 


ಪಂಚಾತಿಕೆಯವರು 


ಮಾರ 


ಸಂತು 
ಮಂತ್ರವಾದಿ 


ಜಹ್ನು ಬ್ರಾಹ್ಮಣ 
ಸಾತ್ಯಕಿ 
ಪುಂಡರೀಕ 
ಶೂರ 
ಸುಂದರಿ 
ಪ್ರತಾಪ 
ಯಾತ್ರಿಕರು 
ಇಂದಿರೆ 
ಕುಕ್ಕುಟ ಮುನಿ 
ಗಂಗೆ 
ಯಮುನೆ 
ಸರಸ್ವತಿ 


ಪುಟ್ಟು 
ಲಚ್ಚು 
ನಿವೃತ್ತಿ 


ನಾಮದೇವ 
ತುಕರಾಮ 
ಮುಕ್ತಬಾಯಿ 


ಮೊದಲಾದವರು 


ಭಾಗ ೧ 
ಪಾಂಡುರಂಗ ಮಹಾತ್ಮ 


ಮತ್ತೇಭ ವಿಕ್ರೀಡಿತ ವೃತ್ತ 
ಸುರಪಾಲಾದಿ ಸಮಸ್ತ ದೇವಗಣದಿಂ ಸಂಸೇವ್ಯ ನಾನಾಗಳುಂ | 
ದುರಿತೌಘಾಪಹರಂ ಕೃಪಾಜಲನಿಧಿಂ ಭಕೊದ್ದರಂ ಪಾವನಂ | 
ಭರಿ ತಾನಂದದಿ ಪುಂಡರೀಕಗೊಲಿದಾ ನಿತ್ಯಂ ಮನೋಲ್ಲಾ ಸಕಂ | 
ವರದಂ ಲಕ್ಷ್ಮಿ ಯ ಕೂಡಿಶೋಭಿಪ ಜಗನ್ನಾಥಂಗೆ ನಾಕಿಂಕರಂ || ೧ || 

_ | ನಾಟ || ರೂಪಕ 
ಜಯ ಜಯ ಪಾರ್ವತಿ ನಂದನ | ಜಯ ಜಯ ವಿಘ್ನ ವಿಭಂಜನ | ಜಯ 
ಜಯ ಮೂಷಿಕ ವಾಹನ ! ಜಯ ಜಯ ಗುಣ ಸದನ || ಜಯ ಜಯ | ೧g 
ಶಂಕರ ಸುತ ನಿಶ್ಯಂಕನೆ | ಕಿಂಕರಜಾಲ ಸುಪೋಷನೆ | ಸಂಕಟ ಗಡಣ 
ನಿವಾರಣ | ವಾರಣ ಮುಖ ಸುಮುಖ | ೨ || ಪರಮ ಪವಿತ್ರ ಸುರಾರ್ಚಿತ | 
ಚರಣ ಸುಶೋಭಿತ ಮಂಗಲ | ಚರಿತನೆ ಮಾಳ್ವುದು ಕೃತಿ ಗನ | ವರತವು 
ಶುಭ ವಿಭವ || ಜಯ ಜಯ || ೩ | | 

ರಾಗ ಸುರುಟ ಏಕತಾಳ 
- ಪಾಲಿಸೊಲಿದು ತಾಯೆ | ವಾಣಿಯೆ | ನೀಲಾಲಕೆ ಸದಯೆ | ಲೋಲ 
ನಯನೆ ಸುರ | ಜಾಲವಿನುತೆ ಕರು | ಣಾಲಯ ಲೀಲಾ | ಮಾಲೆಯೆ ನಿರ 
ತವು | ಪಾಲಿ || ೧ || ಕಮಲ ಪೀಠ' ನರಸಿ ] ನಮಿಸುವೆ | ವಿಮಲ ಕಲಾ 
ಸರಸಿ | ಕಮಲ ನೇತ್ರ ಕಮನೀಯ ಗಾತ್ರೆ ನೀ | ನಮಿತ ದರ್ಯಾ ವಿಶಾ 
ರದೆ ಶಾರದೆ | ೨ | ವರ ಶೃಂಗೇರಿಯೊಳು } ನೆಲೆಯಾ | ಗಿರುತಿಹೆ ಮಮತೆ 
ಯೋಳು | ಮರೆಸುತ ಜಾಡ್ಯವ / ಮೆರೆಸುತ ವಿದ್ಯೆಯ | ಹರಸುತಲಿ ಮುನ್ನಡೆ 
ಸೌ ಜಾಗುವೆ | ೩ | | 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ . 
ಶರಣ ರಕ್ಷಕ ಸರನೆ ನಿನ್ನನು | ಭರಿತ ಭಕ್ತಿಯೊಳೆರಗಿ ನುತಿವೆನು | 
ಧರೆಯೊಳೆನ್ನಯ ಕವಿತೆ ಮೆರೆಸೈ | ಗುರುವೆ ನೀನು | ೧ | ಸತ್ಯ ಮೂರುತಿ 
ನಿನ್ನ ಕೃಪೆಯೊಳು ! ಅರ್ತಿಯಿಂದಲೆ ಮುಂದೆ ಬಂದೆನು | ನಿತ್ಯ ನಿನ್ನನೆ 
ಭಜಿಸಿ ಜೀವಿಸ | ಭಕ್ತನಿಹೆನು | ೨ | ಮೂಲರಾಮನ ದಿವ್ಯ ಮಂತ್ರವ | 


ಕಾಲ ಕೆಲದಿ ಜಪಿಪ ವರಸ | ಚೀಲ ವತ್ಸಲ ರಾಘವೇಂದ್ರನೆ| ಪಾಲಿ 
ಸೆನ್ನ || ೩ || 

ವಾರ್ಧಿಕ 
- ಪರಮ ಮಂಗಳೆ ಮಹಮಾಯೆಯನು ನುತಿಸುತ್ತ | ಹರಿಹರ ವಿರಿಂಚಿ 
ಮುಖ್ಯಾಮರರ ನೆನೆಯುತ್ತ | ತರಣಿ ಶಶಿಕುಜ ಶುಕ್ರಗುರು ಬುಧಾದ್ಯಖಿಲ 
ನವಗ್ರಹರಿಂಗೆ ತಲೆವಾಗುತ || ಧರೆಯ ಕವಿವಾರ ಕಭಿನಯಿಸಿ ಗುರುವಿಂಗೆರಗಿ | 
ಭರಿತ ಭಕ್ತಿಯೋಳಮಲ ವಿಠಲ ನಾಮವ ಪಠಿಸಿ | ಮೆರೆದ ವರ ಕುಂಬಾರ 
ಗೋರಿನಾ ಕಥೆಯೊರೆವೆ ಯ ಕ್ಷಗಾನದ ರೂಪದಿ | ೧ ! 

- ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಕ್ಷೀರ ಸಾಗರದೊಳಗೆ ಶ್ರೀಹರಿ ( ಭೂರಿ ಯೋಚನೆಯಿಂದ ಕುಳಿತಿರೆ | 
ನಾರಿ ಲಕ್ಷ್ಮಿಯು ನಮಿಸಿ ನುಡಿದಳು | ನೀರನೊಡನೆ || ೧ || ಏನು ಮನ 
ದೊಳು ಯೋಚಿಸುತ್ತಿಹೆ | ಪ್ರಾಣಕಾಂತನೆ ಪೇಳು ನೀನೆನೆ | ಮೀನ ಕೇತನ 
ತಾತನೆಂದನು ; ಜಾಣೆಯೊಡನೆ || ೨ || ಹರಿಣಲೋಚನೆ ಕೇಳು ಪೇಳುವೆ | 
ಶರಣ ನಾರದ ನೊರೆದು ಪೋದನು । ಧರೆಯ ಜನಗಳು ದೇವ ಪೂಜೆಯ ! 
ತೊರೆದು ಮದದಿ || ೩ & ಜನ್ಮದಿಂದಲೆ ಜಾತಿಯೆನ್ನುತ | ನಿರ್ಮಲದ ವರ 
ವರ್ಣ ಧರ್ಮದ ಮರ್ಮ ನರಿಯದೆ ಮೆರೆವ ಮನುಜರ | ಪೆರ್ಮೆ ನಿಲಿಸೆ 
|| ೪ | ಕಳೆದ ಯುಗದೊಳು ಮೆರೆದ ದುಷ್ಟರ | ಬಗಳ ನಳಿಸುತ ಧರ್ಮ 
`ಪೊರೆದಿಹ | ಸುಲಲಿತಾಂಗನೆ ನಿನಗೆ ದೊಡ್ಡಿತೆ | ಕಲಿಯ ನರರು | ೫ || 
ಆದಿ ಮೂರುತಿ ನಿನ್ನ ಮಹಿಮೆಯ 1 ಮೇಧಿನಿಯ ಜನರರಿತು ಪೂಜಿಸೆ | 
ಮೋದದಿಂ ಸಂಕಲ್ಪಿಸೆಂದಳು | ಮಾಧವನೊಳು || ೬ | | 

ಭಾಮಿನಿ 
ತರುಣಿಯಾಡಿದ ನುಡಿಯ ಕೇಳುತ | ಹರಿಯು ಮನದೊಳು ಬಗೆದ 
ನಾಗಲು | ಧರೆಯೊಳುತ್ತಮರೆನ್ನ ಮರೆಯುತಲಿರಲು ಮುಂದಿನೊಳು || 
ಹಿರಿದು ನಿಂದೆಯ ಪೊಂದಿ ಬಳಲಲಿ | ಕಿರಿಯ ಜಾತಿಯನೆಂದು ಹೇಳುವ! 
ನರನು ಭಜಿಸುತ ಜಸವ ಪಡೆಯಲಿ ಧರೆಯೊಳೆಂದೆನುತ H_ ೧ !! 

ರಾಗ ಕಾಂಬೋಧಿ ಝಂಪೆಹಾಳ 
ಭಕ್ತ ಜನರಾಲಿಸಿರಿ ಲೋಹದಂಡವೆನಿಪ್ಪ | ಪತ್ರಣದಿ ದ್ವಿಜವರಂ 
ಜಹ್ನು ನಾವಕನು | ಆರ್ತಿಯಲ್ಲಿ ಸಾಧಿ ಸಾತ್ಯಕಿದೇವಿ ಸತಿಯಾಗ | ಲು 


ಮ ಗೃಹಸ್ಥ ತಾನೆನಿಸಿ ಬದುಕಿರ್ದ || ೧ || ಉದಯಕಾಲದೊಳೆದ್ದು ಚಂದ್ರ 
ಭಾಗೆಯ ಸ್ನಾನ | ವಿಧಿವಿಹಿತದಿಂ ಗೈಯು ನಿತ್ಯಾತ್ಮಿಕಗಳ || ಮುದದಿಂದ 
ಮುಗಿಸುತ್ತ ಶುದ್ದ ಚಾರಿತ್ರ ಗುಣ | ಸದನೆ ಮನದನ್ನೆಯಂ ಕರೆದೆಂದ 
ನಿಂತು || ೨ | ಸುತರಿಲ್ಲವೆನುತಲತಿ ಚಿಂತೆಯೊಳಗಾಗಿರಲು | ರತಿಪತಿಯ ಪಿತ 
ನೆಮ್ಮ ಮೊರೆಯ ನಾಲಿಸುತ | ಸುತ ಪುಂಡರೀಕನ ಹಸಾದ ರೂಪದೊಳಿತ್ತು | 
ಗತಿ ಕಾಣಿಸಿದ ವಂಶ ಚಿಗುರೊಡೆಸಿ ದಯದಿ | ೩ | 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಪಾಣನಾಯಕ ಕೇಳು ನಮ್ಮಯ | ಸೂನು ಮಿತ್ರರ ಕೂಡಿಯನುದಿನ 
ಹೀನರ೦ದದಿ ಮಾತ್ರ ಕಾರ್ಯವು ನೇನನೆಂಬೆ || ೧ || ನಿತ್ಯ ತಿರುಗುವ ನರ 
ಕೇರಿಯಃ| ಮತ್ತೆ ಪುಡುಕುವ ಮದನ ನಾಟಕೆ | ವೃ ಕುಜೆರಾಯರನೆಂದು 
ದೂರುವ ರಿ ಬಂದು ೨ || 


ರಾಗ ಕೇದಾರಗೌಳ ಅಷ್ಟ ತಾಳ 
ಎಂದುದ ಕೇಳುತ ನೊಂದು ಮನದಿ ವಿಪ್ರ | ನಂದನು ನಂದಗೇಕೆ | 
ಬಂದುದು ಲಂಪಟತನ ಕರಪಿಡಿದಿರು! ವಿಂದಿರೆ ಸತಿಯಿರಲು || ೧ ಎಲೆಯನೆ 
ಕೇಳ್ ನಮ್ಮ ತರಳನ ನಡತೆಯ | ಸರಿಗೊಳಿಸುವ ಯತೃದಿ !! ಪರಿ ಪರಿ 
ಬೋಧಿಸೆ ಫಲ ಕಾಣದಾದೆ ನಾವ್ | ಶಿರವೆತ್ತದಂತಾದುದು | ೨ || 


ಭಾಮಿನಿ 


ತರುಣಿ ನುಡಿದುದ ಕೇಳಿ ಭೂಸುರ | ವರನು ಧೈರ್ಯವ ತಾಳಿ ನುಡಿ 
ದನು ಕರ ಕರಿಸದಿರು ರಮಣಿ ಪೂರ್ವದ ಕರ್ಮ ಫಲವಿಂತು | ತರಳನನು 
ಕಾಡುತ್ತಲಿರುವುದು ಬರಿದೆ ಚಿಂತಿಸಿ ಫಲವ ಕಾಣೆನು | ಹರಿಯೆ ಕಂದನ ತಿದ್ದಿ 
ಸಲಹುವನೆಂದ ಭಕ್ತಿಯಲಿ & ೧ 8 


ರಾಗ ಶಂಕರಾಭರಣ ಏಕತಾಳ 
ಅತ್ತಲವರಿರಲು ಲಾಲಿಸಿ ಯಿತ್ತ ಪುಂಡರೀಕ ತಾನು || ಚಿತ್ರದೊಲವ ಬಿತ್ಯ 
ರಿಸಿದ ಉತ್ತಮ ಮಿತ್ರನೊಳು|| ೧ | ಬಾರೆನ್ನಯ ಮಿತ್ರ ಶೂರನೆ ! ಸಾರುವೆ 
ನತಿಬೇಗ ಭಾರಿ | ನಾರೀಯರೊಳಗಿರುತಿರೆ | ತೆರದೆ ಬಿಟ್ಟಿಹೆಯ ೨ !! 


ಸುಳ್ಳನಾಡಲೇಕೆ ನೀನು ! ಪೊಳ್ಳು ಸುದ್ದಿಯಾಡಬೇಡ || ಬಲ್ಲನಾದರವಳ 
ಹೆಸರು ಸೊಲ್ಲಿಸೋ ಬೇಗ | ೩ || ಸುಂದರಿ ಪೆಸರಂತೆನೋಡೆ! ಚಂದದ ಕಾಂತೆ 
ಯವಳಂತೆ || ಕಂದರ್ಪನರಗಿಣಿಯಂತೆ ಕಂಡರಿರ್ಸಳಂತೆ || ೪ || 

ವಾರ್ಧಿಕ 
ಅರಿತಿಹೆನು ಮಿತ್ರವರ ತರಳೆಯಹ ಸುಂದರಿಯ | ಪರಿಯನಾ ತಿಳುಹಃ 
ವೆನು ತಳೆಯದಿರು ಬೇಸರವ | ಅರಸಿಯವಳಗ್ರಜನು ಬಲು ಕೂರಿಯಾಗಿ 
ಹನು ಸರಸ ಬೇಡೆಂಬೆ ನಿನಗೆ || ೩ || 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಸಾಕು ಸಾಕೆಲ ಶೂರ ನಿನ್ನಯ | ಜೋಕೆತನಗಳನೇಕೆ ಪೇಳುವೆ || 
ಕಾಕು ಮನುಜನೇ ನಾನು ಬೆದರಲು | ಲೋಕದೊಳಗೆ || ೧ || ಬರಿದೆ ಬಿಡು 
ವೆನೆ ಜಡಜನೇತೆ ಯ | ಕರೆದು ತೋರವಳಗ್ರಜಾತನ | ಭರದಳೆಳೆಯುತ್ತ 
ವನ ಕರುಳನು ಧುರದಿ ಮೆರೆವೆ || ೨ || ಎಂದು ಕೋಪದೊಳೆದ್ದು ಪೊರ 
ಡಲು | ಮುಂದುವರಿಯುತ ಶೂರನೆಂದನು | ಮಂದಗಮನೆಯನೊಲಿಸ 
ಯತ್ನಕೆ! ಯಿಂದು ಬಹೆನು | ೩ || 

ಕಂದ ಪದ್ಯ 
ಸುಂದರಿ ಬರುವ ನೀರಿಗೆ | ಚಂದದಿ ನದಿ ಚಂದ್ರಭಾಗ ತೀರಕೆ 
ನಿತ್ಯಂ || ಸಂಧಿಸುವಾಸೆಯದಿರ್ದಡೆ | ಬಂದಿರು ತಡೆಗೆನ್ನ ಕೂಡೆ ಶೀಘ್ರ 
ದೊಳೆಂದಂ || ೧ || 

- ರಾಗ ಸುರುಟ ಏಕತಾಳ 
ಬಂದಳಂದು ನಾರೀ ! ಚಂದದಿ ಚಂದ್ರಭಾಗೆ ಸೇರಿ | ಸುಂದರಿಯೆಂಬ 
ವ್ಯರ್ಥದ ಹೆಸರಿನ ಚಂದವ ಬೀರುತ ಮದಗಜಾನೆಗೆ ಬಂದಳಂದು || ೧ || 
ನೋಡಿ ಪುಂಡರೀಕ| ಹರುಷದಿ ಕೂಡುತ ತನುಪುಳಕ!! ಪಾಡುತ ಗುಣಗಳು 
ನೋಡುತ ತನ್ನಯ | ಜೋಡಿಗ ನಾನನ | ವಾಡಿದ ನೀಸರಿ || ೨ | ಕೇಳು 
ಮಿತ್ರ ನೀನು | ನಿನ್ನೊಳು| ಪೇಳುವ ವಚನವನು | ಬಾಲೆಯಿವಳ ಸುಖ '| 
ದಾಲೋಚನೆಗನು | ಕೂಲವು ದೊರಕಿತು | ಲೀಲೆಯೊಳಾಡುವೆ || ೩ || 

- ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಬಿಸಜಗಂಧಿನಿ ನಾರಿ ನಿನ್ನಯ | ಪೊಸತು ರೂಪಿನ ಬಗೆಯ ಕಾಣಲು! 
ಕುಸುಮ ಶರ ಬಾಧಿಸನು ನಿನ್ನಯ ಪೆಸರದೇನು || ೩ || 


9 


ರಾಗ ನಾಟಿ ರೂಪಕ ತಾಳ 
ಪಿತನು ಚಂದುಸೆಟ್ಟಿಯನ್ನ | ಜತನದಿಂದ ಪೊರೆಯುತಿಹನು ! ಸತತ 
ಕರೆವಳೆನ್ನ ಮಾತೆ | ಸುತೆ ಸುಂದರಿ ಯೆನುತ | ಹಿತದೊಳು || ೧ | | 


ರಾಗ ಕೇದಾರಗೌಳ ಆಷ್ಟ ತಾಳ 
ಸರಸಿಜ ಮುಖಿ ನಿನ್ನ ಸುರತ ಕೇಳಿಗೆ ಮನ | ವಿರಿಸುತ್ತೆ ತಂದಿಹೆನು || 
ಭರಿತಾನಂದದ ಲೊಡಗೂಡುತಲೆನ್ನನು | ವರಿಸು ನೀ ಶೀಘ್ರದೊಳು || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆಶಾಳ 
ನೀರನೊಯ್ಯಲು ಬಂದಯೆನ್ನಯ | ದಾರಿ ತಡೆಯುವ ವೀರ ನಿನ್ನಯ ! 
ಭೂರಿ ನುಡಿಗಳ ಸಾರವರಿತೆನು ! ಯಾರು ಹೇಳು || ೧ || 


ರಾಗ ಸುರುಟ ಏಕತಾಳ 
ಅದಕೆಂದನು ಶೂರ 1 ವಿಧುಮುಖಿ | ಮದನನೀ ತೆ ವೀರ | ಸದುಳ 
ದೊಳೀತನ | ಸುದತಿಯೆ ಕೂಡುತ | ಮುದದೊಳಗಿರುವದು | ಬದಲೆಣಿಸ 
ದಯೆ || ೧ || 

ರಾಗ ಭೈರವಿ ರುಂಪೆ 
ಏಕೆ ಬೊಗಳುವಿರಿಂತು | ಕಾಕುಮತಿಗಳೇ ನೀವು ಪೋ ಕತನ ತೋರ 
ದೆಯೆ | ಜೋಕೆಯಿಂ ತೆರಳಿ | ೧ || 


ರಾಗ ಮಾರವಿ ಮಟ್ಟೆ ತಾಳ 
ಮುಚ್ಚು ಮುಚ್ಚು ಬಾಯ ಬರಿದೆ | ಹೆಚ್ಚು ಮಾತನಾಡೆ | ನಿನ್ನ || 
ಕೊಚ್ಚಿ ಕೊಲುತಲೆಸೆವೆನೆಂದ | ತುಚ್ಛನಾಗಲು | ೧ | 

భామిని 
ಕೆಟ್ಟಿನಕಟಕ ಟೀಗಲೆನ್ನನು | ಭ್ರಷ್ಟರೆಳೆಯುವರೆಂದು ಸತಿ ಬೊ | 
ಬಿಟ್ಟು ಮರುಗಲು ಕೇಳಿ ತಡೆದ ಪ್ರತಾಪಕ್ರೋಧದೊಳು[ ೧|| ಅರ್ಧ | | 

ರಾಗ ಮಾರವಿ ಏಕತಾಳ 
ಫಡ ಫಡ ನೀಚರೆ | ನಡೆತಂದಿಲ್ಲಿಗೆ | ತಡೆಯುತ ತಂಗಿಯನು| ಕೆಡಿ 
ಸಲು ನೋಳ್ಳಿರೆ | ಬಿಡುವೆನೆ ಸುಮ್ಮನೆ| ಕಡೆಗಾಲವು ನಿಮಗೆ|| ೧ | ಆರೆಲ 


10 | 


ಪೋರನೆ | ಧೀರನ ತೆರದೊಳು | ಭಾರಿ ಮಾತಾಡುವೆಯಾ !! ಸಾರೆ 
ಹಿ೦ದಕೆ | ಕೂರಸಿಯಿಂದಲೆ ! ಹಾರಿಸೆ ಶಿರನೋಡು| ೨ | 


- ರಾಗ ಭೈರವಿ ಅಷ್ಟ ತಾಳ 
ತಂಗಿಯ ಬಿಡಿಸುವವನೆ ನೀ ಹಿಂಗುವೆ ಪ್ರಾಣವ ತುಂಗ ಪರಾಕ್ರಮ 
ತೋರುವ 11 ಮಂಗನೆ ನಿನ್ನಯ ಸಂಗಡಿಗರಿರೆ ರಣ | ರಂಗದಿ ಭಂಗಿಸು 
ವೆನು || ೧ || ದುರುಳರಂತೆ ನುಡಿಯೆ ನಿನ್ನ | ಕರುಳ ತೆಗೆವೆ ನಾ | ಮರುಳು 
ಭೂತ ಗಣಗಳಿಂಗೆ !! ದೊರಕಿಸುವೆನೀಗ ! ತರುಣಿಯಾಸೆಯಿಂದ | ಮರಣ 
ಗೊಂಬೆ ನಿಶ್ಚಯ | ೨ || 


ವಾರ್ಧಿಕ 
ಎಂದು ಬಲು ಸರಿನುಡಿದು ಗಂಡುಗಲಿ ಭರದಿಂದ | ಲಂದು ತಾ ಬಡಿ 
ಯೆ ಕಳೆಗುಂದಿ ಖಳರೋಡುತಿರೆ | ಸುಂದರಿಯ ಸಂತೈಸುತಗ್ರಭವನವಳನೊಡ 
ಗೊಂಡೈದೆ ನಿಜಗೇಹಕೆ || ೧ | ಅರ್ಧ || 

- ರಾಗ ಸೌರಾಷ್ಟ್ರ ತ್ರಿವುಡೆ 
ಶೂರತನವನು ತೋರೆಪೋದರೆ | ಪೋರನಲಿ ಕೈ ಸೋತೆನೆನುತಲಿ | 
ಭೂರಿ ಚಿಂತಿಸಿ ಸೇರಲೊಂದೆಡೆ | ಭಾರಿ ಜನರು || ೧ | ಒಟ್ಟು ಸೇರುತ 
ಬರಲು ಮುಂದಕೆ | ದಿಟ್ಟಿಸುತಲಾ ಪುಂಡರೀಕನು | ಬಿಟ್ಟು ವ್ಯಸನವ ಕೇಳ 
ಪೋಸರ ! ಗುಟ್ಟುಗಳನು ಕ ೨ || 

ರಾಗ ಕೇದಾರಗೌಳ ಅಷ್ಟ ತಾಳ 
ಯಾರಯ್ಯ ನೀವು ಯಾರಯ್ಯ ಯಾರಯ್ಯ | ನೀವೆಲ್ಲರೊಂದಾಗಿ | 
ಸಾರುವದಾವೆಡೆ ಪೇಳಿರಿ ಬಲು ತಂಡದೊಳಿ! ರ್ಪರು ಹೆಂಡಿರು ಮರಿಗಳು | 
ಯಾರಯ್ಯ || ೧ || 

ರಾಗ ದೇಶಿ ಏಕ ತಾಳ 
ಕಾಶಿ ಕ್ಷೇತ್ರಕಾಗಿ ನಾವು ಪೋಪೆನಯ್ಯ ! ಬಹು ಲೇಸಿನ ಸತ್ಕಾರ್ಯ 
ವಿದುವು ! ಕೇಳಿರಯ್ಯ | ವಿಶ್ವೇಶ್ವರನ ಚರಣಕಾಂಬ | ಭಾಗ್ಯವಯ್ಯ ! 
ನಮ್ಮ ರಾಶಿ ರಾಶಿ ಪಾಪ ಕಳೆಯೆ ಪೋಪೆನಯ್ಯ || ೧ | 


11 


భామిని 
ಎಂದ ಮಾತಿಗೆ ಪುಂಡರೀಕನು | ನಿಂದು ತಾನರೆಗಳಿಗೆ ಯೋಚಿಸು | 
ತಿಂದು ನಿಜ ಸತಿ ಸಹಿತ ಸಂತಸದಿಂದ ಕಾಶಿಯನು | ಸಂದಿಪೆನು ತಾನೆನುತ 
ಕಲ್ಪಿಸು | ತಂದು ಮಂದಿರಕೈದಿ ಮಡದಿಯೊ ಳೆಂದ ಹಾಸನ ತೋರಿಕರು 
ಣೆಯ ಬೀರಿ ಮಮತೆಯಲಿ | ೧ | 

ರಾಗ ಕಾಂಬೋಧಿ 
ಕಮಲನಯನೆ ಮುದ್ದು ರಮಣಿಯೆ | ಕೇಳೆ! ಸುಮಕೋಮಲದ ಶರೀರೆ 
ಅನು/ ಪವದಾಸೆಯೊಂದಿದೆ | ವಿಮಲೆ ನೀ ಲಾಲಿಸೆ ಸುಮನಸವಂದ್ಯ ಶ್ರೀ 
ಉಮೆಯರಸನ ಕಾಣು | ವರೆ | ಕಮಲ || ೧ | ಸೇರಿ ನಿನ್ನನು ಭಕ್ತಿಯಲಿ 
ಪೋಗುವದೆಂದು | ನಾರಿ ನಾನಿಲ್ಲಿ ಬಂದಿಹೆನೆ | ಸಾರಸಮುಖಿ ಬಾರೆ ! 
ಮಾರಾರಿ ಕ್ಷೇತ್ರ | ವರ ಕಾಶಿಯದನು ! ನೀರೆನೋಡುವಡe | ಗದೆ || 
ಕಮಲ || ೨ | | 

ರಾಗ ಶಂಕರಾಭರಣ ಏಕತಾಳ 
ಹರುಷವಾಂತೆ ರಮಣ ವಿಶ್ವೇಶ್ವರನನು ಕಾಣುವರೆ ಮನ || ಧರಿಸಿ 
ದುರ್ನಡತೆ ಬಿಟ್ಟರೆ | ಪೊರೆವ ಸದಾಶಿವ ೧ ಆದರಾಲಿಸರಸ ನೀನು | 
ಸಾಧಿಸಿ ಮೆರೆವುದಿದ ಪ್ರೀತ | ಮೇಧಿನಿಯ ಬಲುಸ್ತ್ರೀಯರ ! ಬಾಧೆಗೋಗ 
ದೆಯೆ | ೨ || 

ವಾರ್ಧಿಕ 
ತರುಣಿ ಯಾಡಿದ ಮಾತ ಕೇಳು ತುರು ಭಕ್ತಿಯಂ | ತೋರಿಸುತಲಾ 
ಪುಂಡರೀಕ ನ ತಿ ಸಂತಸದೊ | ಳರಸಿಯೊಡಗೂಡಿ ಹಯವೇರಿ ಸಂತೋಷದಿಂ 
ಪೊರಟೊಂದು ಸುಮುಹೂರ್ತದೀ | ೧ || ಅರ್ಧ | 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ದಾರಿಯನು ಕ್ರಮಿಸುತ್ತಲೀರ್ವರು | ಸಾರಿ ಬರುತಿರೆ ಕಾಶಿಗಾಗಲೆ | 
ಭಾರಿ ಕಲೆಕವಿಯೆ ಛತ್ರನ | ಸೇರಿ ಮಲಗೆ || ೧ || 

ಕಂದ ಪದ್ಯ 
ತನುವಿನ ಬಳಲಿಕೆಯಿಂದಂ । ಕ್ಷಣದೊಳ್ ಸತಿಗಾಢ ನಿದ್ರೆಯಾವರಿ 
ಸಲ್ಮಂ || ತನುವಿಸ್ಮರಣೆಯೋಳರಗಲ್ | ಮಣಿದೀಪದ ಕಾಂತಿ ಪುಂಡರೀಕಂ. 
ಇಣಲ್ | ೧ | 


12. 


- ರಾಗ ಭೈರವಿ ರುಂಪೆ 
ಅ೦ದು ಬೆರಗಾಗುತನ | ನೆಂದ ನೇನಿದು ದೀಪ | ದೊಂದಿಗಿಹ ರೈ 
ಚಂದ | ದಂಗನೆಯರಲ್ಲಿ !! ೧ !! ಪೋಗಿ ಪರಿಕಿಪೆನೆಂದು | ನಾಗವೇಣಿಯ 
ಬಿಟ್ಟ | ಬೇಗ ಬರುತಲಿ ಕಂಡ ! ಯೋಗಿಯಾಶ್ರಮವ || ೨ || 


ವಾರ್ಧಿಕ 
ಮಾನ್ಯ ಕುಕ್ಕುಟ ಮುನಿಸನಂದು ಪಿತೃಸೇವೆಯಲಿ! ಧನ್ಯತೆಯ ಕಂಡು 
ಹದವೊತ್ತುತಿರೆ ದಾಸ್ಯದಲಿ ! ಪುಣ್ಯ ಭಾಗೆಯರೆನಿಪ ಗಂಗೆ ಯಮುನಾ 
ಸರಸ್ವತಿಯ ರೋಲೈಸುತಿರಲು || ೧ || ಅರ್ಧ || 

- ನಾಟ ರೂಪಕ 
ಧನ್ಯನಾದೆ ಮುನಿಯೆ ಕೇಳು || ಯೆನುವೆನೆನ್ನ ಮನದ ಬಗೆಯ 
ವಿನುತ ಕಾಶಿ ದೇಗುಲಕಿ ! ನೈನಿತು ದೂರವಿರ್ಪು | ದೆನುತಲಿ || ೧ !! ಅರಿಯೆ 
ನಾ ವಿಚಾರವೆಲ್ಲ | ಬರಿದೆ ಕೇಳೋದೇಕೆ ನೀನು | ದುರಿತ ಕಳೆಯೆ ಮಾಳ್ಮೆ 
ಪುಣ್ಯ | ಭರಿತರಿವರ ಸೇವೆ | ನಿರತವು | ೨ || ಕಾಶಿಪುರವೆ ದೇಶವಾದ | 
ಈಶ ತೆರನ ಮುನಿಯೆ ನೀನು ! ದೋಷ ಹರನ ಮಂದಿರವದ | ವೀಕ್ಷಿಸದಿರ್ದ 
ಘನತೆ! ಲೇಸಿದು || ೩ || 

ಮಾರವಿ ಏಕತಾಳ 
ಎಂದು ಕೇಳುತ | ಲೆಂಗಳು ಗಂಗೆಯು | ಮಂದಮತಿಯೆ ನೀನು | 
ತಂದೆ ತಾಯರನು | ಚಂದದಿ ಕಾಣದೆ | ನೋಂದಿಸುತಿಹೆಯಲ್ಲ || ೧ || ಒಡ 
ನೆಯ ನುಡಿದಳು ! ಕಡುತರ ಕೋಪದಿ | ಬಿಡದಾ ತಗೆ ಯಮುನೆ | ಮಡ 
ದಿಯ ವಂಚಿಸಿ | ಜಡಜ ನೇತ್ರೆಯರ | ಪುಡುಕುತಲಿರುತಿಹೆಯ | ೨ | 
ಉರಿವಸಗಿದಳಾ | ಸರಸ್ವತಿಯಾಗ | ವರ ಬ್ರಾಹ್ಮಣನಾಗಿ | ಪರಿ ಪರಿ 
ನೀಚರ | ತೆರಮೆರೆಯುತಲಿಹ | ದುರುಳನೆ ತೊಲಗೀಗ || ೩ || 


ಭಾಮಿನಿ 
ಎಂದ ಮಾತಿಗೆ ಬೆರಗುಗೊಂಡಿಹ ಗಂದು ಕುಕ್ಕುಟ ಮುನಿಕುಲೇಶ್ವರ! 
ನೆಂದ ಗಂಗಾ ಯಮುನೆ ಸರಸ್ವತಿಯಿವರನರಿಯೆಯ | ತಂದೆ ತಾಯಳ 
ಸೇವೆಯಿಂದಲಿ ! ಬಂದ ಭಾಗ್ಯವಿದೆನಗೆ ಈಳವ | ರಿಂದ ಮಿಗಿಲಹ ತೀರ್ಥ 
ವಜಗದಲ್ಲಿ ಬೇರಿಹುದೆ || ೧ | 


ರಾಗ ಸೌರಾಷ್ಟ್ರ ತ್ರಿವುಡೆ 
ಮುನಿಯ ಮಾತಿಗೆ ಜಹ್ನು ತನಯನು | ವಿನಯದಿಂದಲೆ ನಮಿಸಿ 
ಬರುತಿರ | ಲನಿತರೊಳಗಾ ತರುಣಿಯುದಿಸಲು | ವನಿತೆಗೆಂದ | ೧ || ತರುಣಿ 
ಮಣಿ ಕೇಳೆಲೆಗೆ ಪಾವನ | ಭರಿತಕಾಶಿಗೆ ಪೋಪ ಕಾರ್ಯಕೆ | ಕೊರತೆ 
ಯೊಂದೊದಗಿಹುದನೊರೆವೆನು | ಸರಸವಲ್ಲ || ೨ || ತಂದೆ ತಾಯರ ಬಿಟ್ಟು 
ಪೋದರೆ | ಕಂದುಗೊರಳನು ಮೆಚ್ಚನೆನುತಲಿ | ಚಂದ್ರಶೇಖರ ತೆರನ ಮುನಿ 
ಸರು | ಯೆಂದರೆನಗೆ | ೩ || ಕೇಳುತೆಂದಳು ಬಾಲೆಯಾತಗೆ | ಶೀಲ ಮುನಿ 
ಪನ ವಚನ ದಿಟವದು | ಕಾಲ ಕಳೆಯದೆ ಮನೆಗೆ ಪೋಗುವ | ಲೀಲೆ 
ಯಿಂದ || ೪ || 


భామిని 
ಬರತ ಬೇಗದಿ ಮಾತೆ ಪಿತರೊಡ | ನೊರೆದನೆನ್ನಯ ತಪ್ಪ ಮರೆ 
ಯುತ | ಭರಿತ ಪ್ರೀತಿಯ ತೋರಿ ಹರಸುವದೆನುತ ಲೆರಗಿದನು | ತರಳನನು 
ಬಿಗಿದಪ್ಪಿ ಜಕ್ಕುವು| ಹರುಷದಿಂದಲಿ ಕರುಣ ಸಾಗರ | ಹರಿಯೆ ನಿನ್ನನು 
ಪೊರೆವನವನನು ಮರೆಯಬೇಡೆಂದ | ೧ | 


ನಾರ್ದಿಕ 
ಎಡೆ ಬಿಡದೆ ಪುಂಡರೀಕನು ನಿತ್ಯ ಸತಿ ಸಹಿತ | ದೃಢ ಭಕ್ತಿಯಿಂ 
ಪದುಮನಾಭನನ್ನ ರ್ಚಿಸುತ | ಕಡು ಮಮತೆಯಿಂ ಜನ್ಮದಾತರನು ಸೇವಿಸುತ 
ಲಿರ್ದನದನೇನೆಂಬೆನು || ೧ | ಅರ್ಧ || 


- ರಾಗ ಸೌರಾಷ್ಟ್ರ ತ್ರಿವುಡೆ 
ಭಕ್ತ ವತ್ಸಲ ಹರಿಯು ತಿಳಿದನು ! ನೃತ್ಯ ಭಜಿಸುವ ಪರಿಯನೆಲ್ಲವ | 
ಅರ್ತಿಯಿಂದಲೆ ಕರೆದು ಕಾಂತೆಯ | ಬಿತ್ತರಿಸಿದ || ೧ | ಅರಸಿ ಲಾಲಿಸು 
ಲೋಹದಂಡದಿ | ಮರೆಯುತಿಹನಾ ಪುಂಡರೀಕನು | ಶರಣನವನ ಪರೀಕ್ಷೆ 
ಗೈವಡೆ | ತೆರಳಲಿಹೆನು || ೨ || 

ರಾಗ ಸುರುಟ ಏಕತಾಳ 
ಮಾತು ಕೇಳು ದೇವ ಪೇಳುವೆ ನಾಥ ಮನದ ಭಾವ ! ಆತನ ಸರಿ 
ಕೆಸುವಾರ್ತಿಯು ನಿಮಗಿರ | ಲಾತನ ಸತಿಯನು ನೋಡಲು ನಾ ಬಹೆ || ೧ || 


14 


ಇಂದಿನ ಬಗೆ ಬೇರೆ | ಲಾಲಿಪು | ದಿಂದಿಲೆ ಮಮ ಸೀರೆ !! ನಿಂದು ತೋರ್ಪೆ 
ಬದಲೊಂದು ಭೌತ ತನು | ವಿಂದಲೆ ಭಕ್ತನ ಮುಂದೆ ವಿಲಾಸದಿ || ೨ || 
ಪಾಂಡವ ಕುಲ ಪಾಲ | ನಾನಹೆ | ಪಾಂಡುರಂಗ ಪೆಸರಾ || ೬೦ಡಜ ರಥ 
ಬ್ರಹ್ಮಾಂಡದ ವಿಭುನಾ | ಪುಂಡರೀಕ ವರದಾಯಕನೆನಿಸುವೆ !! ೩ ! ಆಗಿನ 
ರಮಣ| ನಾ ಬದ | ಲಾಗಿ ನಾಮಕರಣ !! ಈಗ ವಿರಿಸಿ ರುಖವಾಯಿ 
ಯೆನಿಸಿ ಸ | ರಾಗದಿ ಬಹೆನೆನಲಾಗಲೆ ಪೊರಟರು || ೪ || 

ವಾರ್ಧಿಕ 
ಕಟ್ಟಿ ವೇಷವ ಬಂದು ದೃಷ್ಟಿಗಿದಿರಾಗಿಸಿರಿ | ವಿಠಲನು ನಿಂದರಾತಿಥ್ಯಕೆ 
ಬರದೆ ಮನ | ಏಟ್ಟು, ತಾಯ್ತಂದೆಗಳ ಸೇವೆಯಲ್ಲಿ ತಲ್ಲೀನನಾಗಿರ್ಪವನ ಕರೆ 
ಯಲು | ಥಟ್ಟನೆಯೆ ಪುಂಡರೀಕನು ತಾನ ಸಡ್ಡೆಯಿಂ 1 ದಿಟ್ಟಿಗೆಯ ನೊಂದ 
ನೆಸೆದೆ೦ದ ನಿಲು ನಾನು ಬರು ! ವಷ್ಟು ವೇಳೆಯವರೆಗೆ ಮತ್ತೆ ಮಾತಾಡಿಸುವೆ 
ಸಮಯವೀಗಿಲ್ಲವೆನಗೆ || ೧ || 

ಭೈರವಿ ರುಂಪೆ 
ಭಕ್ತನಿಚ್ಛೆಯ ಸಲಿಸೆ | ನಿತ್ಯ ನಿಟ್ಟಿಗೆ ಮೇಲೆ| ಹೊರೆಕರವ ಬೇ | 
ಸತ್ತು ಆಟಗಾಂತು || ೧ | ನಿಂದು ತಾನಂದದಿಂj ತಂದೆ ತಾಯಳಸೇವೆ 
ಯಿಂದಿರುವ ಭಕ್ತವರ ಗಂದು ನಿಜವನುತೊರೆ! ೨!! ಹರಿಯ ರೂಪವ ಕಂಡು 
ವರಭಕ್ತಿ ಭಾವದಿಂ ದೆರಗಿ ನುತಿಸಿದ ತಪ್ಪ | ಮರೆದು ಪೊರೆಯೆನುತ || ೩ || 

- ಭಾಮಿನಿ 
- ಮೆಚ್ಚಿದೆವು ನಾವಿಂದು ನಿನ್ನಯ | ನಿಶ್ಚಲದ ಸದ್ಭಕ್ತಿ ಭಾವಳೆ | ನಿಶ್ಚ 
ಯವು ನಿನ್ನಿಚ್ಛೆ ನಡೆಸುವೆ ಎಂದು ಪೇಳೆನಲು || ಸಚ್ಚರಿತ್ರನು ನಮಿಸಿ ನೀವ್ 
ಹೊರ | ತಿಚ್ಛೆ ಬೇರಿಲ್ಲೆನಗೆ ನೆಲಸಿರಿ ! ನಿಚ್ಚ ನೀವಿಲ್ಲೇ ಭಜಕರನು ರಕ್ಷಿಸುತ 
ದಯದಿ || ೧ | | 

ವಾರ್ಧಿಕ 
ಇಂದಿನಿಂ ನೆಲಸುವೆವು ಫಂಡರಾಪುರವೆಂದು | ಮುಂದಕೀ ಸುಸ್ಥಳವು 
ಬೆಳಗುವುದು ಬತ್ರದೆಯೆ | ಚಂದ್ರಭಾಗೆಯು ಹರಿಯುವಳು ಪಾಂಡುರಂಗ 
ವಿಠೋಬನೆಂದೆಂಬ ಹೆಸರಾ!! ಚಂದದಿಂ ಧರಿಸಿರ್ಪೆ ಲಕ್ಷ್ಮಿ ರುಖುಮಾಯಿಯೆನಿ! 
ಸಿಂದು ಮೊದಲಾಗಿ ಜೊತೆಗೂಡಿರ್ಪಳೆನಗೆ ಸತಿ | ಬಂಧು ಬಾಂಧವ ಬಳಗ 
ಸೇರಿ ಸೊಗ ಬಾಳಿ ನೀವೆಂದು ಹರಿವರವಿತ್ತನು || ೧ || 


ಭಾಗ ೨ 
ಭ ಈ ಕು೦ಬಾ ರ 


ರಾಗ ಕಾಂಬೋಧಿ ರುಂಪೆ . 
ಇತ್ತ ತ ರ್ದೋಕಿಯೆನುವುಮದ ಗ್ರಾಮದಲಿ! ಭಕ್ತವರ ಕುಂಬಾರ 
ಗೋರ| ಮೃತ್ತಿಕೆಯ ಭಾಂಡಗಳ | ನರ್ತಿಯಲ್ಲಿ ರಚಿಸುತ್ತ ವೃತ್ತಿ ಪರನಾಗಿ 
ಮನ ಶುದ್ದಿಯಲಿ ಮೆರೆದ | ೧|| ಭಕ್ತನಾದವಗೆ ನಿಜ | ಕರ್ತವ್ಯವೇ ಹರಿಯ | | 
ನಿತ್ಯ ದಾರಾಧನೆಯ ನಿಜವು! ಮತ್ತೇಕೆಮಗದೊಂದು ಕರ್ಮ ತನಗೆಂದುತಾ | 
ಹೊತ್ತು ಭಾಂಡಗಳನ್ನು ಸಂತೆಗೈದಿದನು || ೨ | | 

ಭೈರವಿ ರುಂಪೆ 
ಕುಂಬಾರ ಕೇರಿಯಲಿ | ಶಂಭು ಗುರಿಕರನೆಂದ | ಸಂಭ್ರಮದಿ ಸಖ 
ಗುಡ್ | ನೆಂಬವನ ನೋಡಿ || ೧ | ಸಂತುಯೆನ್ನಯ ಕುವರಿ | ಗಾ೦ತಿ 
ಹುದು ಯಮೌವನವು ! ಮುಂತೆ ಪರಿಣಯಕೆ ವರ | ನೆಂತು ಹುಡುಕು 
ವದು | ೨ || 


ಕೇದಾರ ಗೌಳ ಅಷ್ಟ 
ಎಂದುದ ಕೇಳುತಲೆಂದನಾ ಗುಡ್ಡ ತಾ | ನಂದು ಸಂತೋಷದಲಿ || 
ಮಂದಗಮನೆ ಸಂತುವಿಗೆ ತಕ್ಕ ಪತಿಯಹ | ಸುಂದರ ನಿಹನೋರ್ವನು !! !! 
ವರಮಿತ್ರನೆಂದು ಕೇಳುತ್ತ ಗುರಿಕಾರ | ಭರಿತ ಹರ್ಷವನ್ನು ತಾಳಿ | ಒರೆ 
ದನು ಗುಡ್ಡನೆ ನೀ ತಿಳುಹಾತನ | ಚರಿತೆಯೇನೆಂಬುದನು !! ೨ | | 

ರಾಗ ಸೌರಾಷ್ಟ್ರ ತ್ರಿವುಡೆ 
ಏನ ಪೇಳುವೆ ಹಿರಿಯ ಶಂಭುವೆ | ಮಾನನಿಧಿ ಯಾ ಗೋರ ತನ್ನಯ | 
ಜಾನತನದಿಂ ಮಾಳ್ ಮಾತ್ರೆ ವಿ | ಧಾನಗಳನು | ೧೫ ನಿತ್ಯ ಭಜಿಸುವ 
ವಿಠಲ ದೇವನ | ಸತ್ಯ ಬಿಡದೆಯೆ ಮೆರೆಯುತಿರ್ಪನ | ಭಕ್ತಿಯಿಂದಲೆಘೋರ 
ರುಜೆಗಳ | ಭೀತಿಹೋಯ್ತು || ೨ || ಮಾರ ರೂಪನ ಕಂಡ ಮಾತ್ರದಿ | 
ಭೂರಿ ಜನಗಳು ಕೊಂಡು ಕೊಳುವರು ! ಭಾರಿ ಪಾತ್ರೆಯನೆಂದು ಹೇಳಿದ 
ಧೀರಗಂದು || ೩ || 


16 


ಭಾಮಿನಿ 
ಕೇಳಿ ಶಂಭುವು ಮನದಿ ತೋಪವ | ತಾಳಿ ನುಡಿದನು ಮಿತ್ರ ಗುಡ್ಡ ನೆ! 
ಕಾಲ ಕಳೆಯದೆ ಪೋಗುತಿಗಲೆ ಸಂತುಗೊಪ್ಪುತಿಹ || ಶೀಲನಾತನ ನೀ 
ಮದುವೆಗನು | ಕೂಲಗೊಳಿಸುತ ಕರೆದು ತರುತಲಿ | ನೀಲಕುಂತಳೆ ಮಗಳ 
ವರಿಸುವ ಪರಿಯನೆಸಗೆಂದ || ೧ | | 


ರಾಗ ಬೇಹಾಗ್ ಏಕತಾಳ 
ಎಂದುದ ನಾಲಿಸಿ ಗುಡ್ಡನು ತೋಷದಿ | ಬಂದನು ಗೋರನನು || 
ಚಂದದಿ ಕಾಣುತ ಮಂದಗಮನೆ ಮಳ | ಹೊಂದಿಕೆಗೊಳಿಸುವರೆ | ೧ || 
ಚಂದದಿ ಗೋರನು ಗುಡ್ಡನ ತಾಕರೆ ತಂದಾಗಲೆ ತಾನು !! ತಂದು ಮಣೆಯ 
ನೊಂದ ಕುಳ್ಳಿರಿಸುತಲೆ | ಬಂದುದ ಕೇಳಿದನು || ೧ || 


ಸುರುಟ ಏಕತಾಳ 
ಕೇಳು ಗೋರ ನೀನು ! ನಿನ್ನೊಳು | ಪೇಳುವ ವಚನವನು | ಶೀಲನೆ 
ನಿನ್ನಯ | ಆಲಯ ಬೆಳಗಿಪ | ಬಾಲೆಯ ತೊರಿಸೆ | ಲೀಲೆಯೊಳೀಗ # ೧ 
ಅದರಿಂದಲೇ ನೀನು | ಎನ್ನೊಡ| ನೊದಗುವ ಬಂದು | ಸದಮಲ 
ಶಂಭುವ ಸದನದಿ ಮೆರೆವಳು ವಿಧುಮುಖಿಯಾಗಿಹ) ಸುದತೀ ಸಂತುವು | ೨|| 


ನಾಟರೂಪಕ 
ಬೇಡ ಬೇಡ ಬೇಡ ಮದುವೆ ಮಾಡಿಕೊಂಬನಲ್ಲ ನಾನು ! ರೂಢಿ 
ಗೊಡೆಯ ವಿಠಲನನಗೆ | ಬಿಡದೆ ಸುಖವನಿತ್ತ | ದೃಢವಿದು | ೧ ಏನನೆಂಬೆ 
ನೀನು ಬರಿದೆ | ಮಾನವಂತ ಶಂಭು ನೋಡೆ| ಜಾಣೆ ಸಂತು ಯೋಗ್ಯ ನಿನ್ನ | 
ಪ್ರಾಣಕಾಂತೆಯಾಗ | ಲೆನುತವ || ೨ || 


ಭಾಮಿನಿ 
ಎಂದ ಮಾತನು ಕೇಳಿ ಗೋರನ | ನೊಂದು ಕೋಳುತಲಿ ನುಡಿದ 
ನಾಗಲು | ಸುಂದರಾಂಗಿಯ ವರಿಸಲೆನ್ನನು ಬರಿದೆ ಕಾಡದಿರಿ | ಸಂದ 
ಪ್ರಾಯರು ಶಂಭುಯೆಂಬರು ಯಿಂದುಯೆನ್ನಲಿ ಮುನಿಸ ತಾಳದೆ | ಚಂದ 
ದಿಂದಲೆಯರಸಿ ಕೊಳಲೈ ಬದಲು ಪುರುಷನನು || ೧ || 


ಸೌರಾಷ್ಟ್ರ ತ್ರಿವುಡೆ 
ಪೋಗಿ ಪೇಳುವೆನೆಂದು ಗುಡ್ಡನು | ಬೇಗದಿಂದಲೆ ಶಂಭು ನಿಲಯಕೆ | 
* ಸಾಗಿ ನುಡಿಯಲು ನಡೆದ ಕಥನವ ! ಆಗಲಾತ | ೧ | ಕೇಳಿ ಕಿಡಿ ಕಿಡಿ 
ಯಾಗುತೆಂದನು | ತಾಳಿಗರ್ವದಿಯೆನ್ನ ಕುವರಿಯ: { ಖಳರನು ಕೂಡಿ 
ಬಾಳನೆ |ನೋನವನ | ೨ | | 

ವಾರ್ಧಿಕ 
ನುಡಿಯಲದಕೆಂದ ಗುಡ್ಡನು ತಾನು ವಿನಯದಲಿ | ದುಡುಕಲಾಗದು 
ಮಿತೆ ನಾನೊರೆವೆನಿದಕೊಂದು | ಕಡುತರದ ಯುಕ್ತಿಯನು ಮಡದಿಮಣಿ 
ಸಂತುವನು ಕೈ ಪಿಡಿಸುವದಕಾಗಿಯೆ || ಸಡಗರದಿ ಜಾತಿಯವರೊ ಕೂಟ 
ಕರೆಸುತಲಿ | ಒಡಬಡಿಸಿ ಸಕಲರಿಂ ಮದುವೆ ಪ್ರಕರಣವಂ! ನುಡಿಸಬೇಹುದೆನು 
ತ್ಯ ಲೊರೆಯ ಹರುಷದೊಳು ಶಂಭು ಕೂಡಿಸೆ ಸಭೆಯನು ! ೧ | 

ಕೇದಾರ ಗೌಳ ಅಷ್ಟ ತಾಳ 
ಲಾಲಿಸಿ ಬಲ್ಲ ಜನಗಳು ನೀವು ಲಾಲಿಸಿ ! ಲಾಲಿಸಿರಯ್ಯ ವಾತ 
ಜಾಲವಲ್ಲವು ನಾ ಪೇಳುವದನೆಲ್ಲ | ಬಾಲೆ ಸಂತುವಿಗೀಗ 11 ೧ ಪರಿಣಯ 
ಕಾಲ ಬಂದೊದಗಿ ಶೋಭಿಪಳಾ : ತರುಣಿಗೊಪ್ಪುವ ವರನು | ಗೋರನನು 
ತಲಿ ಯೋಚಿಸಿ ಮನದೊಳು ನಿಮ್ಮ ಕರೆದೆ ಪೇಳಿರಿ ಮತವ || ೨ || 

ಭೈರವಿ ರುಂಪೆ 
ಎಂದ ಮಾತಿಗೆತೋಷ| ದಿಂದ ನುಡಿದನು ಮಾರ | ಚಂದದೊಳಗಿನ 
ನಂಥ | ಮಂದಿಗಳ ಕಾಣೆ 9 ೧ !! ಸಂತುಗೊಪ್ಪುವ ಕುವರ | ಕಂತು ಸಮ 
ನಿವನೆಂದು | ಚಿಂತಿಸದೆ ಪರಿಣಯವ | ಮುಂತೆಸಗಿರೆಂದು || ೨ || ಊರ 
ಪ್ರಮುಖರು ಪೇಳೆ | ಗೋರತನಗುಂದ | ಭಾರಿ ಮಾತುಗಳಾಡೆ | ಸೇರು 
ವದೆ ಫಲವು || ೩ !! ಲಗ್ನವಾಗಲು ಭಕ್ತಿ ಭಗ್ನಗೊ೦ಬುದುಯೆನ್ನ | ವಿಘ್ನ 
ಗೈಯಲು ಬೇಡಿ | ರಗ್ರಜರೆ ನೀವು || ೪ | | 

ಮಾರನಿ ಏಕತಾಳ 
ಕೇಳುತಲಿ ದನಾ ಗುಡ್ಡನುರೋಷವ | ತಾಳುತಲಿಂತೆಂದ || ಶೀಲೆಯ 
ವರಿಸದೆ ಪೋದರೆ ನಿನ್ನಯ | ಬಾಳುವೆ ತೀರಿಸುವೆ || ೧ || ಕರಳುತಲಾಗಲು 
ವುರುತರ ಕೊಪದಿ | ಗುರಿಕಾರನು ತಾನು | ವಿರಚಿಪ ಮದುವೆಗೆ ಒಪ್ಪದೆ 
ಪೋದರೆ! ತರಿಯುವೆ ಶಿರವನ್ನು || ೨ || 


18 


ರಾಗ ಸೌರಾಷ್ಟ್ರ ತ್ರಿವುಡೆ 
ಮಾರ ನುಡಿದನು ಗೋರಗಾಗಲೆ ! ನೀರಜಾಕ್ಷಿಯ ವರಿಸೆ ಮುಂದಕೆ | 
ಸಾರಗೊ೦ಬುದು ನಿನ್ನ ಬಾಳಿದು | ಧಾರಣಿಯೊಳು & ೧ || ಜಾತಿ ಕೂಟದ 
ಹಿರಿಯರಾಡಿದ | ರೀತಿಗೊಪ್ಪದೆ ಪೋದೆಯಾದರೆ | ನೀತಿ ಬಾಹಿರನೆನುತ 
ತೊರೆವರು | ಜಾತಿಯವರು || ೨ || ಕನೈಯಿಕೆಯ ಕೈಯ ಪಿಡಿಯಲು ! 
ಪುಣ್ಯ ಮರುತಿ ಯೊಲಿವನೆನ್ನು ತ | ಗಣ್ಯ ಪುರುಷರು ಪೇಳೆ ಗೋರನು | 
ಮನ್ನಿಸಿದನು | ೩ || 

భామిని 
ಎನುತಲಾತನು ಸಮ್ಮತಿಸೆ ತಾ | ಮನದಿ ಸಂತಸ ತಳೆದು ಶಂಭುವು | 
ತನುಜೆ ಲಗ್ನಕೆ ದಿನವನಿಡುತಲಿ ಕರೆದು ಗೋರನೊಳು|| ವನಜ ನೇತ್ರೆಯ 
ಬರುವ ಪಂಚಮಿ ! ದಿನದಿ ವರಿಸಲು ನಿನ್ನ ಬಳಗದ | ಜನರ ಕೂಡಿದ ಮೆರೆವ 
ದಿಬ್ಬಣ ಸಹಿತಳೊದಗುವುದು | ೧ || 


ಕಂದಪದ್ಯ 
ಎಂದುದ ಕೇಳಾ ಗೋರಂ | ಮಂದರಧರ ನಿಚ್ಚೆಯಂತೆ ನಡೆವುದು 
ಸರ್ವ೦ !! ಎಂದವ ಮರಳುತ ಶುಭದಿನ | ದಂದಾ ನಿಜ ಬಂಧು ಜಾಲ 
ಕೂಡುತ ಬಂದಂ || ೧ !! 


ಶಂಕರಾಭರಣ ಏಕತಾಳ 
ವಂಶುಭಲಗ್ನದಿ ತರಳೆಯ ! ಪರಿಣಯ ವಿರಚಿಸಿ ಶಂಭುವು | ತರ ತರ 
ವಸ್ತುವ ಗೋರನ | ಕರಕೊಪ್ಪಿಸಲು ೧ !! ಮಡದಿಯ ತಾನೊಡಗೂಡುತ! 
ಸಡಗರದಿಂದಲೆ ಗೋರನು | ಒಡನೆಯೆ ಭವನವ ಪೊಗಿಸಿದ | ಜಡಜಾಕ್ಷಿ 
ಯಳನು | ೨ || 

భామిని 
ನೆ. ಡಿ ಗೋರನ ವಿಠಲ ಭಕ್ತಿಯ ! ಗಾಡಗಾರ್ತಿಯು ಮನದಿ ಸಹಿ 
ಸದೆ | ಮಾಡಿ ಯೋಚನೆ ಯಾಗ ಕರೆದಳು ಮಂತ್ರವಾದಿಯನು | ರೂಢಿ 
ಗೊಡೆಯನು ವಿಠಲನೆನುತಲಿ | ಪಾಡಿ ಪೊಗಳುವನೆನ್ನ ರಮಣನ ಕೂಡೆ 
ಭಾ೦ತನು ನೀಗಿ ಕಾಯುವದೆನು ಹೇಳಿದನು ೧ | 


19 


ಶಂಕರಾಭರಣ ರೂಪಕ 
ಏತಕಿದಕೆ ಸಂ ದೇಹವು | ಸಂತು ದೇವಿ | ಮಾತ ನಡೆಸಿ ಕೊಡುವೆ 
ನಾನು | ಸಂತುದೇವಿ | ಭೀತಳಾಗಬೇಡ ಮನದಿ | ಸಂತು ದೇವಿ| ಕಾಲ ತನ 
ವನ ಭಾಂತ ನಿಲಿಸೆ ಸಂತುದೇವಿ ! ೧ . ಕೊಡುವದೆನಗೆ ಹತ್ತು ವರಹ | 
ಸಂತುದೇವಿ | ಒಡನೆ ಮಾಳೆ ದೃಢದಿ ಕಾರ್ಯ | ಸಂತುದೇವಿ ! ಕಡಲ 
ಶಯನನೆಂಬ ಗೊಡವೆ | ಸಂತುದೇವಿ | ಅಡಸದಂತೆ ಮಾಡಿ ಕೊಡುವೆ || 
ಸಂತು ದೇವಿ || ೨ || 

భామిని 
ಮಂತ್ರವಾದಿಯ ತಂತ್ರ ತಿಳಿಯುತ| ಲಿಂತು ಪೇಳಿದ ಗೋರನಾಗಲ | 
ಸಂತುವೇನಿದು ಬರಿದೆ ಮನದೊಳು ಭ೩ಂತಳಾಗದಿರು | ಕಂತು ಪಿತನನು 
ನಿತ್ಯ ನೆನೆಯಲು ! ಚಿಂತೆಯೆಲ್ಲವ ಕಳೆದು ಪೊರೆಯುವ | ನಂತ ಕಾಲದಿ 
ನಮಗೆ ಕರುಣಿಪ ಮುಕ್ತಿ ಭಾಗ್ಯವನು | ೧ | | 

ಸೌರಾಷ್ಟ್ರ ತ್ರಿವುಡೆ 
ಕೇಳುತಾಗಲೆ ಬಾಲೆ ನುಡಿದಳು ! ಕಾಲ ಗ್ರಹಿಸದೆ ಬರಿದೆ ಭಕ್ತಿಯ || 
ಶೀಲಗೈಯಲು ಫಲವ ಕಾಣೆನು | ತಾಳು ಮನದಿ || ೧ | ಲೋಕನಾಥನ 
ಭಜಿಪ ಕಾರ್ಯಕೆ ಸಾಕರಿಪುದದು ಮುತ್ತು ಪ್ರಾಯವು! ಯೇಳೆ ಯರಿಯದೆ 
ಪೋದಿರೆಂದಳು | ಕಾಕುಮತಿಯು || ೨ || ವಾದಗೈಯುತ ನಮ್ಮ ಭವನದಿ | 
ಭೇದ ಪುಟ್ಟಸಬೇಡ ವೆನುತಲೆ | ಆ ದಯಾನಿಧಿ ಪೋದ ಕೆಲಸಕೆ | ಸದರ 


ಭಾಮಿನಿ 
ವೃತ್ತ ಕುಚೆಯಹ ಸಂತು ಪಡೆದಳು | ಮುತ್ತಿನಂತಿಹ ಕುವರನೋ 
ರ್ವನ | ಮತ್ತೆ ವಸನವ ತೊಳೆಯ ಲೋಸುಗ ನಿಂತೆಯೊಂದಿನದಿ | ಅರ್ತಿ 
ಯಿಂದಲೆ ಮಣ್ಣ ತುಳಿಯುತ ! ಕರ್ತ ವಿಠಲನ ಬಿಡದೆ ಭಜಿಸುವ | ಛರ್ತ 
ನೊಂದಿಗೆ ಬಿಟ್ಟು, ಪುಟ್ಟುವನಂದು ತೆರಳಿದಳು || ೧ || 


ವಾರ್ಧಿಕ 
ಏನ ಪೇಳುವೆನಂದು ಕುಂಬಾರ ಗೋರ ತಾ | ಸೂನುವಾಗಿಹ ಪುಟ್ಟು 
ವನು ತಾನೆ ಮೆಟ್ಟುತಿರೆ ! ಪ್ರಾಣಪೋಗಿಯ ರಕ್ತ ಕಾರುತಲಿ ದೇಹ ಮಣ್ಣನು 


20 


ಸೇರಲಾ ಸಂತುವು !! ಏನಗೈದೈ ಪ್ರಾಣದೊಲ್ಲಭನೆ ಕಾಣೆಯಾ | ಹೀನಂದದಿ 
ಬಾಲನನು ನೀನೆ ಮೆಟ್ಟು ತಲಿ ! ಗೋಣ ಮುರಿದೆಯ ಎನುತ ಬೊಬ್ಬಿಡೆ 
ಧ್ಯಾನ ಕೆಡಲಾ ಗೋರ ಕೆರಳುತಾಗಂ || ೧ | | 

ಮಾರನಿ ಏಕತಾಳ 
ಫಡ ಫಡ ನೀಚ | ಅಡಿಗಡಿಗೆನ್ನಯ | ದೃಢತರ ಭಕ್ತಿಯನು | 
ಕೆಡಿಸಲು ನೋಳ್ಳೆಯ ! ಬಿಡುವೆನೆ ನಿನ್ನನು | ಕಡೆಗಾಲವುನೋಡು| ೧ | 
ಹಂದೆಯೆಯೆನ್ನ ಮು | ಕುಂದನ ಸ್ಮರಣೆಗೆ | ಕುಂದನು ತಂದಿಹೆಯ || 
ಮಂದತನದಿ ಘನ | ಪಂಡಿತರಿಂದಲಿ ! ಹಿಂದಕೆ ನೊಂದಿಸಿದೆ | ೨ || ಎನುತಲಿ 
ಕೊಪದಿ | ಚಿನುಮಯ ಭಕುತನು 1 ಘನ ಜವದಲೆ ತಾನು | ಇನಿಯಳ 
ಬಡಿಯಲು 1 ಒಣ ಕೋಲಿನೊಳಾ | ವನಿತೆಯ ಬಳಿಸಾರೆ || ೩ || 

- ಭಾಮಿನಿ 
ಮುಟ್ಟಲಾಗದು ಎನ್ನನೀಗಲು ! ಮುಟ್ಟ ಪೆಟ್ಟನು ಕೊಟ್ಟಿರಾದರೆ | 
ಯಿಷ್ಟ ಮೂರುತಿ ನಿಮ್ಮ ದೇವನ ಪಾದದಾಣೆಯೆನೆ || ತಟ್ಟ, ನಿಳುಹುತ 
ಕೋಲಗೋರನು | ದಿಟ್ಟಿಸುತ್ತಾ ತನ್ನ ಪುಟ್ಟುನ | ಗಟ್ಟಿ ಮನದೊಳು 
ಸತಿಗೆ ಪೇಳಿದ ವಿಠಲ ನಾಟವಿದು || ೧ || 

- ಸೌರಾಷ್ಟ್ರ ತ್ರಿವುಡೆ 
ವಿರಸತನದಿಂ ಕಳೆಯೆ ಕೆಲದಿನ ! ಅರಸಿ ಸಂತುಗೆ ಹೊಳಯೆ ಶುಭಮತಿ! 
ಭರಿತ ಚಿಂತೆಯ ತಾಳುತೆಂದಳು • ಸರಸಿಜಾಕ್ಷಿ || ೧ | ಅರಸನನುದಿನ 
ಸ್ಮರಿಪ ಕಾರ್ಯಕೆ | ವಿರಚಿಸಿದೆ ನಾನಡ್ಡಿಯದರಿಂ | ದುರುಳೆ ತಾನೆನುತೆನ್ನ 
ನುಡಿ ಸನು | ಹರುಷಗೊಳಿಸೆ | ೨ | ಎಂದು ಮನದೊಳು ನಿಶ್ಚಯಿಸುತಲೆ! 
ಬಂದು ಕಾಂತನ ಬಳಿಯ ಸೇರುತ | ಲ೦ದು ಕರಗಳ ಮುಗಿದು ನುಡಿದಳು ! 
ಚಂದ್ರವದನೆ || ೩ || 

ರಾಗ ಬಿಲಹರಿ ಏಕತಾಳ 
ಏತಕಿಂತು ಮುನಿಸು ಪೇಳು | ಪ್ರಾಣಕಾಂತ | ಮಾತನಾಡದಿರ್ಪು 
ದೇಕೊ | ಪ್ರಾಣಕಾಂತ | ಪ್ರೀತಿ ತೊರೆಯ ಬಹುದೆಯಿಂತು | ಪ್ರಾಣ 
ಕಾಂತ || ೧ || ತಪ್ಪಗೈದುದಹುದು ಮೊದಲು ಪ್ರಾಣಕಾಂತ | ಬೆಪ್ಪಳೆನ್ನ 
ತಿದ್ದಿ ಪೊರೆಯೊ ! ಪ್ರಾಣಕಾಂತ ಒಪ್ಪಿ ನಿನ್ನ ನೆರಳಿನಂತೆ | ಪ್ರಾಣಕಾಂತ | 
ಇಪ್ಪೆ ಮುಂದೆ ಸುಖದಿ ಮೆರೆಯೊ | ಪ್ರಾಣಕಾಂತ | ೨ || 


ಭೈರವಿ ರುಂಪೆ 


ಚಿಂತೆ ಬೇಡೆಲೆ ರಮಣಿ | ಸಂತು ಕೇಳೆಲೆ ನೀನು | ಅ೦ತರ೦ ಗೆ ದ 
ಬಗೆಯ | ನೆಂತು ಪೇಳುವೆನು ೧ | ಕಂತುಪಿತನನು ಮೊದಲು | ಕಾಂತೆ 
ಭಜಿಸುವ ವೇಳೆ ! ಸಂತು ಪೋಗಿಹ ಕಾರ್ಯ 1 ದಂತರವನರಿಯೆ # ೨ !! 
ಇನ್ನು ಮುಟ್ಟೆನು ನಿನ್ನ | ಹೆಣ್ಣೆ ಕೋಪವಿದಲ್ಲ | ಯೆನ್ನ ವಿಠಲನ ಆಣೆ | 
ಯನ್ನು ಮರೆತಿಹೆಯ || ೩ | ಕಾಮ ಸುಖವನ್ನು ತೊರೆದು | ಪ್ರೇಮದಿಂದಲೆ 
ಭಜಿಸು | ಕಾಮಿತಾರ್ಥವ ನೀವ | ಕಾಮಪಿತನವನು || ೪ || ಎಂದ ನುಡಿ 
ಯನು ಕೇಳಿ | ತಂದು ಧೈರ್ಯವ ಸಂತು! ತಂದೆ ವಿಠಲನ ಭಜಿಪೆ | ನೆಂದು 
ಪೇಳಿದಳು || ೫ || 


ಭಾಮಿನಿ 
ಕಳೆಯಲಾ ಕೆಲಮಾಸ ಸಂತುವು ! ತಳೆದು ಯೋಚನೆಯೊಂದು | ದಿನ 
ದಲಿ ! ಬಳಿಗೆ ಕಾಂತನ ಸಾರಿ ಹೇಳಿದಳಿಂತು ವಿನಯದಲಿ || ೧ | ಅರ್ಧ !! 


ಸುರುಟ ಏಕ 
ಇನೆಯನೆ ಲಾಲಿಪುದು | ಎನ್ನಯ | ಮನಸಿನ ದುಗುಡವಿದು ! ಎನು 
ವೆನು ನಿನ್ನೊಡ| ನನುಮಾನಿಸದೆಯೆ | ಘನಮಹಿಮನೆ ನೀ | ಸನುಮತ 
ನೀವುದು & ೧ | ಅನುಮಾನವದೇಕೆ ಈ ವನಿತಾವಾಣಿ ನಿನ್ನಯ ಬಯಕೆ ! 
ಅನುಗೊಳಿಸುವನಾ ನಿನಿಯಳೆ ಪೇಳೆನೆ | ವನರುಹಲೋಚನೆ ! ಮಣಿಯುತ 
ಲೆಂದಳು # ೨ ಕೊಡುವದು ಭಾಷೆಯನು | ಕಾಂತನೆ | ತಡಮಾಡದೆ 
ನೀನು ಮಡದಿಯ ಬಯಕೆಯ ! ನಡೆಸುವೆನೆನುತಲಿ | ಜಡರುಹನಾಭನ | 
ನಡಿಗಳ ಸಾಕ್ಷಿಯ || ೩ || 


ಭಾಮಿನಿ 
ಮಾನಿನಿಯ ನುಡಿಕೇಳಿ ಗೋರನು | ಸಾನುರಾಗದಿ ಪೇಳನಾಗಲು || 
ಜಾಣೆಯೆನ್ನಯ ದೇಹ ಸುಖವದು ಹೊರತು ಕೇಳಿದರೆ || ಮೀನಕೇತನ ತಾತ 
ನಾಣೆಯು | ಏಣನೇತ್ರೆಯೆ ಜೀವನಾನೆನೆ | ಮಾನವಂತೆಯು ನಗು ತ 
ತಂಗಿಯ ವರಿಸ ಬೇಕೆನಲು || ೧ || 


22 


ಸೌರಾಷ್ಟ್ರ ತ್ರಿವುಡೆ 
ತರುಣಿ ಕೇಳೆಲೆ ನಿನ್ನ ಮನಸಿನ | ತೆರದೊಳೆಸಗುವೆ ನಾ ದರಕೆಯ | 
ಕರುಣಿಸಲಿ ವರ ಮಾತೆ ಪಿತರತಿ | ಹರುಷದಿಂದ || ೧ || ಆಗಲದ ಜೀನೆ 
ನುತಲಾಕೆಯು | ಬೇಗ ಬರುತಲೆ ತನ್ನ ಪಿತನೆಡೆ | ಸಾಗಿ ನುಡಿಯಲು ನಡೆದ 
ಕಥೆಗಳ | ನಾಗ ಶಂಭು # ೨ || ಪುತ್ರಿಯಾಡಿದ ಮಾತಕೇಳುತ | ಲರ್ತಿ 
ಯಿಂದಲೆ ಶಂಭು ನುಡಿದನು ! ಪುತ್ರಿಲಚವನೀವೆ ನಿನ್ನಯ | ಭರ್ತ 
ಗೆನಲು । ೩ ! ತೋಷಗೊಳುತಲೆ ಬಂದು ಸಂತುವು | ದಾಸ ಕುಲಮಣಿ 
ಗೋರಗೆರಗುತ | ಲೇಸು ಸುಕೃತಿಯೊ ಲಚ್ಚು ಕೊಡುವರು! ಬೇಸರಿಸದೆ || ೪ || 
ಎಂದು ಹೇಳುತಲಾಗ ಬಾಲೆಯು | ಚಂದದಿಂದಲೆ ತನ್ನ ಪತಿಯನು | ಬಂದು 
ಶೃಂಗರಿಸುತ್ತ ಪೊರಟಳು | ಮಂದಗಮನೆ || ೫ || 


ವಾರ್ಧಿಕ 
ನಾರಿಮಣಿ ಲಚ್ಚುವನು ಭರಿ ವೈಭವದಿಂದ | ಗೋರಗೊಪ್ಪಿಸಿ 
ಶಂಭುವು ಹರುಷದಿಂ ಪೇಳಿದನು | ತಾರತಮ್ಯವಗೈಯ್ಯದೆಯೆ ನಿತ್ಯ ನೀನಿವರ 
ನಡೆಸಿಕೊ ಹರಿರ್ಯ ಣೆಯು 1 ಕಾರಣೀಕನು ಬರುತ ಮಾವನೊರೆದುದ 
ನೆಣಿಸಿ] ಮೀರದೆಯೆ ಸತಿಯುಳನು ಕೂಡದಿರಲಾ ಸಂತು | ಭೂರಿ ಚಿ೦ತೆಯ 
ತಾಳಿ ನೀರನೆಡೆಯನು ಸಾರಿ ಕಣ್ಣೀರಗರೆದೆಂದಳು || ೧ || 

ಸೌರಾಷ್ಟ್ರ ಅಷ್ಟು 
ಲಾಲಿಸು ನಿನ್ನೊಡನೆನ್ನುವ ವಚನವ | ಕಾಂತಕೇಳು | ಗುಣ! ಶೀಲನೆ. 
ಗೈದಿರುವನು ಚಿತ ಕಾರ್ಯವು ಕಾಂತಕೇಳು! ೧ ! ಎಲ್ಲರಂತೆಲ್ಲ ಬಲ್ಲವನಾಗಿಹೆ 
ಕಾಂತಕೇಳು 1 ಈಗ ಖುಲ್ಲರ ತೆರನೆಸಗುವದಿದು ತರವೇನೋ | ಕಾಂತ 
ಕೇಳು | ೨ || ಎನ್ನಯ ಮಾತಿಗೆ ತಂಗಿಯ ನೆತ್ತರು | ಕಾಂತ ಕೇಳು! 
ನೀನು ಕನೈಯ ಕೂಡದೆ ಬಾಳುವೆ ಕೆಡಿಪರೆ | ಕಾ೦ತ ಕೇಳು || ೩ ಪಾತಕ 
ಬಪುದು ನಿನ್ನಯ ಪಾಲಿಗೆ | ಕಾಂತ ಕೇಳು | ಆಕೆ | ಕಾ ತರ ಗೊಳ್ಳುತ 
ಮರುಗುವಳನುದಿನ | ಕಾಂತಕೇಳು || ೪ || 

భామిని 
ಚಂದಿರಾನನೆ ಪೇಳಲೇನದ | ಮಂದ ಭಾಗ್ಯಳು ನಿನ್ನ ತಂಗಿಯು | 
ನೊ೦ದು ಮಾಡುವದೇನು ನೆನಪಿಗೆ ತರುವೆ ನಡೆದುದನು || ತಂದೆಯವಳನು 


ಕೊಡುವ ಕಾಲದೊಳಿ೦ದಿರಾಸತಿ ಯಾಣೆ ಮೀರ್ವರ ! ನೊಂದೆ ತೆರದೊಳು 
ನೋಡಿಕೊಂಬುದು ಚಂದವೆಂದಿಹನು || ೧ | | 


ಕಂದಪದ್ಯ 
ಇನಿಯನ ವಚನವ ಕೇಳ್ತಾ | ವನಜಾನನೆನೆ೦ದು ಬಾಡಿ ಕಂಬನಿ 
ಗರೆಯ | ಲೈನಿತರೊಳ್ಳದಿದ ಲಚ್ಚುವು | ವಿನಯದಿ ತನ್ನ ಕೈಗೆಂದಳಿ೦ತೀ 
ಹದನಂ || ೧ || 


ಶಂಕರಾಭರಣ ರೂಪಕ 
ಅರಿತೆ ನಿನ್ನ ಮನದ ಬಗೆಯ ! ಅಕ್ಕ ಕೇಳು | ಕರಕರಿಸಬೇಡ ನಿಜಕು 
ಅಕ್ಕ ಕೇಳು | ಒರೆವೆನಿದಕೆ ದಾರಿದೆಣಂದ 1 ಅಕ್ಕ ಕೇಳು | ಬರಿದೆಶೋಕವೇಕೆ 
ನಿನಗೆ | ಅಕ್ಕ ಕೇಳು || ೧ | ರತಿಯ ಸುಖವ ಪಡೆವಡೀಗ | ಅಕ್ಕ ಕೇಳು | 
ಚತುರತನದಿ ಕಾರ್ಯಗೈವೆ | ಅಕ್ಕ ಕೇಳು | ಜತನದಿಂದ ನಿಶಿಯೊಳಿಂದು | 
ಅಕ್ಕ ಕೇಳು ! ಪತಿಯ ವಶವಗೊಳಿಸಬಹುದು | ಅಕ್ಕ ಕೇಳು # ೨ it 


భామిని 
ಅನುಜೆ ಯಾಡಿದ ನು ಡಿ ಗೆ ಸಂತುವು | ಮನದಿ ತೊಷವ ತಳೆಯು 
ತಾಗಲು | ವನಜ ನೇತ್ರೆಯನಪ್ಪಿ ನಿನ್ನಯ ಮತವು ಲೇಸೆನುತ | ಇನ್ನು 
ತಾವಸವೇಳೆಯೆನುತಲೆ | ಕನ್ನೆಯಿರ್ವರು ಬರುತ ನಿಶಿಯೊಳು | ಸನ್ನು 
ತಾಂಗನ ಕರಗಳೆದೆಯೊಳಗಿರಿಸಿ ಮಲಗಿರಲು ! ೧ | | 


ಸೌರಾಷ್ಟ್ರ ತ್ರಿವುಡೆ 
ಎಚ್ಚರಾಗಲು ಗೋರಗಾಗಲೆ | ಬೆಚ್ಚಿ ಮನದೊಳು ಕಂಡ ಸತಿಯರ | 
ಹುಚ್ಚಿಯರೆ ನೀವ್ ತೊಲಗಿರೆಂದನು | ಸಚ್ಚರಿತನು || ೧ | ದೇವ ವಿಠಲನ 
ಯಾಣೆ ಕೆಟ್ಟುದು | ಭಾವೆಯರ ಮುಟ್ಟಿದೆನೆನುತಲಾ 1 ಕೋವಿದನು ತಾ 
ಕಡಿದ ಕರಗಳ | ಠೀವಿಯಿಂದ || ೨ | ಮುಂಡು ಕರದೊಳು ರಕ್ತ ಸೋರಲು! 
ದಿಂಡೆಯರುಗಳು ಕಂಡು ಕೊರಗುತ | ಮಂಡೆ ಬಡಿಯುತಲಳುತ ಪೇಳರು | 
ಗಂಡನೊಡನೆ || ೩ || ಏನರೆದೆಯೊ ಪ್ರಾಣಕಾಂತನೆ | ಹಾನಿಯಾಯಿತು 
ನಿನ್ನ ದೇಹಳ | ಮಾನಗೆಟ್ಟವರಾ ದೆವೆಂದರು ! ಮಾನಿನಿಯರು || ೪ || 


24, 


ತೋಡಿ ಅಷ್ಟ 


ಶೋಕಿಸದಿರಿ ಬರಿದೆ | ಬಾಲೆಯರೆ | ಶೋಕಿಸದಿರಿ ಬರಿದೆ || ಪ || 
ಶೋಕಿಸದಿರಿ ನೀವ್ | ಲೋಕನಾಥನ ನಾಟ | ಪಾಕಶಾಸನಗರಿದು | ವ್ಯಾ 
ಕುಲ ತೊರೆದು ವಿ | ವೇಕವ ತಾಳಿರಿ! ಶೋಕಿಸದಿರಿ ಬರಿದೆ || ೧ || ಕಂತು 
ಜನಕ ಹರಿ | ಯಿಂ ತು ಗೈದನು ಯೆನ್ನ ( ಚಿಂತಿಸದಿರಿಯಿದಕೆ | ಮುಂತೆಮ್ಮು 
ಪೊರೆವನ | ನಂತಶಯನ ದೇವ | ಸಂತಸದಿಂದಲಿ | ಶೋಕಿಸದಿರಿ ಬರಿದೆ 


ವಾರ್ಧಿಕ 


ಬಾಲೆಯರ ತಾ ಸಂತವಿಪ ಕಾಲ ಕಂಡನಾ | ಶೀಲಪೋಗುವ ಭಕ್ತ 
ಜನ ಜಾಲದಾ ಸೊಬಗ | ತಾಳಿ ಸಂತಸದಿಂದ ತಿಳಿದನವನಾಷಾಢ ಮಾಸ 
ವಿದು ಫಂಡರದೊಳು | ಕಾಲವಿಧಿಯೊಳು ನಡೆವ ಬ ಹೊತ್ಸವಕೆ ನಾವು | 
ಪಾಲುಗೊಳಬೇಕೆನುತ ಸತಿಯರನ್ನು ಕರೆಯುತ್ತ ಹೇಳಿದನು ಫಂಡರಾಪುರ 
ವರಕೆ ತೆರಳಬೇಕೆನೆ ಕೂಡೆ ಪೊರಡುತ್ತ ಬಂದರೆವರು || ೧ || 


ಅಠಾಣ ತ್ರಿವುಡೆ 
ಬರುತ ಕಂಡನು ನಾವು ದೇವನು | ವರ ನಿವೃತ್ತಿಯು ಮುಕ್ತಬಾಯಿ 
ಯ | ರಿರದೆ ವಿಠಲನ ಪಾಡಿ ಪೊಗಳುವ | ಪರಿಯನೆಲ್ಲ || ೧ | ಕೇಳಿ 
ಗೋರನು ಭಾರಿ ದುಃಖವ | ತಾಳುತೆಂದನು ಚಾರು ವಿಠಲನ | ಲೀಲೆ 
ಹಾಡಲು ತಾಳ ಹಿಡಿಯುವ ಕಾಲಹೋಯ್ಕೆ | ೨ | ಎಂದು ಹೇಳುತ 
ಮುಂಡು ಕರಗಳ | ನಂದು ಹೊಡೆಯುತ ಪಾಡಿ ಪೊಗಳಲು " ತಂದೆ ವಿಠ 
ಲನು ದೇವಿ ಸಹಿತಲೆ ಬಂದ ನಿಜದಿ || ೩ | ದೇವ ದಂಪತಿಗಳನ್ನು ಕಾಣುತ | 
ಭಾವ ಭಕ್ತಿಯೊಳೆಗೆ ದೇವಿಯು | ಭಾವೆಯರ ತಾ ಕರೆಯು ತಾಗ ಸಂದ್ಯಾವ 
ತನದಿ | ೫ ಎತ್ತಿ ಪುಟ್ಟುವನಂದು | ಕರದೋಳ| ಗಿತ್ತು ನಿಂದಿರೆ ಕಂಡು 
ಬಾಲನ 1 ಮತ್ತೆ ಮುದ್ದಿಸು ತಪ್ಪಿಕೊಳ್ಳಲಿ | ಕಿತ್ತ ಗೋರ ೬ | ಭರಿತ 
ಭಕ್ತಿಯೋಳಿರುವ ಕಾಲಡಿ | ಹರಿಯು ಕರುಣಿಸೆ ಕರಯುಗಂಗಳ | ಸುರರು 
ಪೂಮಳೆಗರೆಯ ಗೋರನು | ಹರುಷದಿಂದ || ೭ | | 


25 


ಶಂಕರಾಭರಣ ಏಕತಾಳ 
ಜಯತು ಜಯತು ವಿಠಲದೇವ | ಜಯತು ಜಯತು ಪಾಪನಾಶ | 
ಜಯತು ಜಯತು ಭಕ್ತಪಾಲ | ಜಯತು ಜಯವೆನೆ | ೧ || ಭೂರಿ ಭಕ್ತಿ 
ಯಿಂದ ಗೋರ| ವಾರಪಿತನ ನುತಿಸುತಿರಲು | ಸಾರ ಸಾಕ್ಷ್ಯ ನುಡಿದನಾಗ ? 
ತೋರಿದಯೆಯನು || ೨ || ಮೆಚ್ಚಿದೆ ಗೋರನೆ ನಿನ್ನಯ | ಹೆಚ್ಚಿನ ಭಕ್ತಿಯ 
ಭಾವಕೆ | ಸಚ್ಚರಿತನೆ ಬೇಕಾದುದ | ನುಚ್ಚರಿಸೆನಲು | ೩ | | 


ಭಾಮಿನಿ 
ಕೊಡುವೆಯಾದರೆ ಹರಿಯೆ ಯೆನ್ನಯ | ಪೊಡವಿ ಜನ್ಮವನಂತ್ಯಗೊಳಿ 
ಸುತ | ಬಿಡದೆ ಮುಕ್ತಿಯ ಕರುಣಿಸೆಂದೆನೆ ಕೇಳಿ ಮಾಧವನು !! ದುಡುಕ 
ಲಾಗದು ಶರಣ ಪೇಳುವೆ | ಮಡದಿ ಮಣಿಯರುಸಹಿತ ತೆರಳೆ 1 ಕಡೆಯ 
ಕಾಲದಿ ಕರೆಸಿ ಕೊಂಬೆನು ಎನ್ನ ಸನ್ನಿಧಿಕೆ || ೧ || 


- ಸೌರಾಷ್ಟ್ರ ತ್ರಿವುಡೆ 
ಎಂದು ಶ್ರೀ ಹರಿ ಯರುಹಿ ಯಡಗಲು 1 ಕಂದ ಪುಟ್ಟುವು ಪತ್ನಿಯರು 
ಸಹ | ಬಂದು ಸೇರಿದ ಗೋರ ತನ್ನಯ ! ಮಂದಿರವನು || ೧ || ಒಡೆಯ 
ವಿಠಲನ ಕಥೆಯನಿದ ಕುಡು | ತಡ್ಕ ಬಾಬುವು ಮುದದಿ ಬರೆದನು | ಬಿಡದೆ 
ಜಿ ವ ನ ಯಕ್ಷಗಾನದ 1 ದುಡಿಮೆಯಲ್ಲಿ !! ೨ || ಬುದ್ದಿಜೀವಿಗಳಿದರ 
ತಪ್ಪನು 1 ತಿದ್ದಿ ಓದುತ ಸರಸಿರೆನ್ನುತ | ಶ್ರದ್ದೆಯಿಂದಲಿ ಬೇಡಿ ಕೊಂಬನು | 
ಶುದ್ದ ಮನದಿ ೨ || 

ಮಂಗಲ ಶಂಕರಾಭರಣ ಏಕತಾಳ 


ಪುಂಗಲ ಫಂಡರ ಪುರದೊಳ 1 ಗಂಗದಿ ನೆಲೆಗೊಂಡಿಹ ಶ್ರೀ | ರಂಗ. 
ವಿಠಲ ವರ ಮೂರ್ತಿಗೆ ] ಮಂಗಲ 1 ಮಂಗಲ | ೧ || ಮಂಗಲ ಭಕ್ತ 
ಕುಂಬಾರ | ಗಿಂಬನು ತೋರಿದ ವುತ್ತುಂಗ | ನಂಬಿಕೆಯಣ್ಣ ಮಾಧವಗೆ | 
ಮಂಗಲ | ಮಂ ಗಲ || ೨ | ಮುಂಗ ಕರುಣಾಕರ ಸುರ | ವಂದಿತ ಮಂಧರ 
ಧರಗಾ | ನಂದದಿಯಿಂದಿರೆ ಯರಸಗೆ | ತುಂಗಲ | ಮಂಗಲ || ೩ | 


| ಶುಭಮಸ್ತು || 


ತಿದ್ದುಪಡಿ 


ತಪ್ಪು 


ಒಪ್ಪು 


ಸಾಲು 


ವೃತ್ಕುಚೆತುರ 


ತಡಿಗೆನ್ನ 


ವೃತ್ಕುಚೆರಾಯರ 
ತಡೆಗೆ 
ಸಂದಿಪೆನು 
ತರುಣಿಯುದಿಸಲು 
ಮಾತು 
ಜಾನತನದಿಂ 
ಮಂದಗಮನೆವಳ 
ಮುನಿಸ 
ಹೊಳಯೆ 


ಸಂಧಿಸೆನು 
ತರಣಿಯುದಿಸಲು 
ಪಾತ 
ಜಾಣತನದಿಂ 
ಮಂದಗಮನೆಯಳ 
ಮುನಿಸು 
ಹೊಳೆಯೆ 


ಬಿ . ಬಾಬು ಕುಡ್ಲಡ್ಕ 
ಇವರ ಮೊದಲ ಕೃತಿಗಳು 


1 , 


ತಾರೋತ್ಪತ್ತಿ ಅಥವಾ ವಾಲಿ ವಿವಾಹ ( ಅರ್ಥ ಸಹಿತ) . ರೂ . 1 - 00 
ಗಣೇಶೋದ್ಭವ ಅಥವಾ ಗಜಾಸುರ ವಧೆ ( ಅರ್ಥ ಸಹಿತ) ರೂ . 150 
ಶಿಖಿವರ್ಣ ಕಾಳಗ ( ಅರ್ಥ ಸಹಿತ) 

ರೂ . 1 - 00 
4 , ಕರ್ಣ ಕ್ಷಮಾಯಾಚನ ಅಥವಾ 

* ದ್ರೋಣಸೇನಾಧಿಪತ್ಯ ( ಅರ್ಥ ಸಹಿತ) ರೂ . 2 - 00 
ವಜಶೇಖರ ಕಾಳಗ ( ಅರ್ಥ ಸಹಿತ) 

ರೂ . 2 - 00 
6 , ನತದೃಷ್ಟ ದುರ್ಯೋಧನ ಕಿರುಕವಿತೆ ( ಭಾಮಿನೀ ಷಟ್ಟದಿ) ರೂ . 1 - 00 
7, ಭಕ್ತ ಕುಂಬಾರ ಅಥವಾ ಪಾಂಡುರಂಗ ಮಹಾತ್ಮ ರೂ . 2- 00 


ಅಚ್ಚಾಗಲಿರುವ ಕೃತಿ 
ಹರಿಣೋಪಾಖ್ಯಾನ ಅಥವಾ ಸ್ವರ್ಗದ ಜಿಂಕೆ 


ರೂ . 2 . 00 


